ಮಾನವಿಕ ಕರ್ಣಾಟಕ 


ಸಂಪುಟ ೧೯; ಸಂಚಿಕೆ ೧ 


ಮೈಸೂರು 
ಮೈಸೂರು ನಿಶ್ಚನಿದ್ಯಾನಿಲಯ 


೧೯೮೯ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ ಸ್ವತಂತ್ರ ಅಥವಾ ಅನುವಾದಿತ 
ಲೇಖನಗಳನ್ನು ©“ ಮಾನನಿಕ ಕರ್ಣಾಟಕ 'ದಲ್ಲಿ ಪ್ರಸಟಸರಾಗುವುದು. ಲೇಖನ 
ಅನುವಾದವಾಗಿದ್ದರೆ ಮೂಲ ಲೇಖಕರ ಮತ್ತು "ಠೇಖನದ ಹೆಸರುಗಳನ್ನೂ ಲೇಖನದ 
ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ ಪ್ರ ಕಾಶಕರ ಸಮ ಒತಿಯನ್ನೂ 
ಲೇಖನದೊಂದಿಗೆ ಕಳುಹಿಸಬೇಕು, 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ; 
ಅಥವಾ ಟಿ ಪು ಮಾಡಿರಬೇಕು. ಲೇಖಕರು ತಮ್ಮ ಶೇಕ ಗೆ ತಮ್ಮ ಸಂಕ್ಷಿಪ್ತ 
ಪರಿಚಯವನ್ನು ಕಳುಹಿಸಿಕೊಡಬೇಕು. 


೩. ಲೇಖನಕ್ಕೆ ಅವಶ್ಯಕವಾದ ಚಿತ್ರ ಗಳಿದ್ದರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯನ” ಇಂಕಿನಲ್ಲ ಬರೆಸಿ i A ಇದು ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; 
ಅವುಗಳಲ್ಲಿ 1 ಜಾನಣೆಗಳೇನಾಲ . ಅವಶ್ಯವಿದ್ದರೆ ಅವನನ್ನೂ ಸೂಚಿಸಬೇಕು. 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಪಡಿಯಬಯಸುವವರು ಈ 
ಬಗ್ಗೆ ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಚೆಚೀಟಿ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ 'ನೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ ವನ್ನು ಲೇಖಕರೇ ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 
ಹು ವಿಚಾರಪ್ರಚೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವುಗಳನ್ನು 
ಪ್ರಕಟಸುವ, ಬಿಡುವ ಅಥವಾ ಸೂಕ್ತ ಬದಲಾವಣೆಯೊಂದಿಗೆ ಪ್ರಕಟಿಸುವ 
ಸ್ವಾತಂತ್ರ್ಯ ಸಂಪಾದಕರಿಗೆ ಸೇರಿದೆ, 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ 


ಪುಸ್ತಕಗಳನ್ನು ನಿಮರ್ಶೆಗಾಗಿ ಕಳುಹಿಸಬಯಸುವವರು ಅವುಗಳ ಎರಡೆರಡು ಪತಿ 
ಕಳುಹಿಸಿಕೊಡಬೇಕು. ವ 


ಸ್ಯ ೮ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 
ಸಂಪಾದಕರು, ಮಾನವಿಕ ಕರ್ಣಾಟಕ, ಪ್ರಸಾರಾಂಗ, ಮಾನಸಗಂಗೋತ್ರಿ, 
ಮೈಸೂರು-೫೭೦ ೦೦೬ ಎಂಬ ವಿಳಾಸಕ್ಕೆ ಕಳುಹಿಸಬೇಕು. 


ಮಾನವಿಕ ಕರ್ಣಾಟಕ 


ಸಂಪುಟ ೧೯; ಸಂಚಿಕೆ ೧ 


ಆ 


ಪ್‌ ಶಾ 


೭೩ 


ಜನನರಿ ೧೯೮೯ ಸಂಚಿಕೆ 


ತೆ 


ಮೈ ಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೮೯ 


MANAVIKA KARNATAKA, Kannada Quarterly of the University of 
Mysore, Volume 19, Number 1, January 1989, Edited by Dr. M. V. Srinivas 


and Sri M. N. Nanjundaraje Urs. 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಜೀ. ಶಂ. ಪರಮಶಿನಯ್ಯ 


ಸಂಪಾದಕರು 


ಡಾ. ಎಂ. ವಿ. ಶ್ರೀನಿವಾಸ್‌ 
ಎಂ. ಎನ್‌. ನಂಜುಂಡರಾಜೇ ಅರಸ್‌ 


ಪ್ರಕಾಶಕರು 


ಕೆ. ಬ. ನೀರಪ್ಪ 
ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು-೫೭೦ ೦೦೬ 


೩ 


ಮುದ್ರಕರು 


ಎನ್‌, ಹನುಮಯ್ಯ 
ದೆ 
ನಿರ್ದೇಶಕರು, ಮೈಸೂರಂ ವಿಶ್ವವಿದ್ಯಾನಿಲಯ ಮುದ್ರಣಾಲಯ, ಮೈಸೂರು-೫೭೦ ೦೦೬ 


ನಿಷಯಸೂಚಿ 


ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳು 
ಹಾಗೂ ತಾಲ್ಲೂಕುಗಳ ಮರು 


ವಿಂಗಡಣೆಗಾಗಿ ನಡೆದು ಬಂದ ದಾರಿ ಡಾ. ಆರ್‌. ಆರ್‌. ಕುಲಕರ್ಣಿ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ 


ಆಡಿಯರು 

ಉನ್ನತ ಶಿಕ್ಷಣದಲ್ಲಿ ಸ್ವಾಯತ್ತತೆ 
ಮತ್ತು ಉತ್ತ ರದಾಯಿತ್ತ 
ಪ್ರಾಥಮಿಕ ಶಿಕ್ಷಣದಲ್ಲಿ 

ಕನ್ನಡ ಬೋಧನೆ 


ವಿದ್ಯಾವಂತ ನಿರುದ್ಯೋಗ 


ವೈ 


ಸಮಾಜ ಕಾರ್ಯ ಮತ್ತು 
ಕ್ಷೇತ್ರಕಾರ್ಯ ದಾಖಲೆ 


ದಿಕಯುಗದಲ್ಲಿ-" ಹೆಣ್ಣು” 


ಮೂಲ": ಹೆಚ್‌. ಜಿ, ವೇಲ್ಸ್‌ 
ಅನು : ಯಮುನಾಬಾಯಿ 
ಆರ್‌, ರಾವ್‌ 


ಹರೀಶಿ್‌ 

ಬಿ. ಎನ್‌. ಮಂಜುನಾಥಯ್ಯ 

ಡಾ. ಸಿ. ಎಸ". ರಾಮಚಂದ್ರ 

ಡಾ. ಆ೦", ಇಂದಿರಾ ಮತ್ತು 
ಎಂ, ಬಿ, ಸೋಮಣ್ಣ 


ಹೆಚ್‌. ಪಿ. ದೇವಕಿ 


ಎಂ, ಎಸ್‌, ಚಂದ್ರಶೇಖರಪ್ಪ 


೩೧ 


೨೩೯ 


೫೯ 


(ಸ ಸ 


೮೩೭ 


೯೬ 


ಲೇಖಕರ ಸೂಚಿ 


ಆ೦". ಆರ". ಕುಲಕರ್ಣಿ ಮುಖ್ಯಸ್ಥರು, ರಾಜ್ಯಶಾಸ್ತ್ರ ವಿಭಾಗ, 
ಸಹ್ಯಾದ್ರಿಕಲಾ ಕಾಲೇಜು, ಶಿವಮೊಗ್ಗ 
'ಯಮುನಾಬಾಯಿ "ಶ್ರೀ, ೪೦೯,/೨ನೇ ಮುಖ್ಯರಸ್ತೆ, 


ಆರ್‌, ರಾವ್‌ ಸರಸ್ವತಿಪುರಂ, ಮೈಸೂರು 


ಹೆರೀಶಿ್‌ ಕ್ಸೀತ್ರ ಸಹಾಯಕ, ಮಾನವಶಾಸ್ತ್ರ ವಿಭಾಗ, 
ಮಾನಸಗಂಗೋತ್ರಿ, ಮೈಸೂರು 


ಬಿ. ಎನ". ಮಂಜುನಾಥಯ್ಯ ಪ್ರವಾಚಕರು, ಶಿಕ್ಷಣಶಾಸ್ತ್ರ ವಿಭಾಗ, 
ಮಾನಸಗಂಗೋತ್ರಿ, ಮೈಸೂರು ಸ: | 


ಡಾ. ಸಿ. ಎಸ್‌. ರಾಮಚಂದ್ರ ಉಪನ್ಯಾಸಕರು, ಭಾಷಾಶಾಸ್ತ್ರ ವಿಭಾಗ, 
ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸಗಂಗೋತ್ರಿ, 
ಮೈಸೂರು ' 


ಡಾ. ಆರ್‌, ಇಂದಿರಾ ಪ್ರವಾಚಕರು, ಸಮಾಜಶಾಸ್ತ್ರ ವಿಭಾಗ, 
ಮಾನಸಗಂಗೋತ್ರಿ, ಮೈ ಸೂರು 


Cah ಹಾ ಆಹಾ 


ಎಂ. ಬಿ, ಸೋಮಣ್ಣ ಸಂಶೋಧನಾ ವಿದ್ಯಾರ್ಥಿ, ಸಮಾಜಶಾಸ್ತ್ರ 
ವಿಭಾಗ, ಮಾನಸಗಂಗೋತ್ರಿ, ಮೈಸೂರು 


ಹೆಚ್‌. ಪಿ. ದೇವಕಿ ಉಪನ್ಯಾಸಕರು, ಸಂಸ್ಕೃತ ವಿಭಾಗ, 
ಮಾನಸಗಂಗೋತ್ರಿ, ಮೈ ಸೂರು 


ಎಂ, ಎರ್ಸ, ಚಂದ್ರಶೇಖರಪ್ಪ ಉಪನ್ಯಾಸಕರು, ಸಮಾಜಕಾರ್ಯ ವಿಭಾಗ, 
ಮಾನಸಗಂಗೋತ್ರಿ, ಮೈಸೂರು 


ಡಾ| ಆರ್‌. ಆರ್‌. ಕುಲಕರ್ಣಿ 


ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳು ಹಾಗೂ 
ತಾಲ್ಲೂಕುಗಳ ಮರುವಿಂಗಡಣೆಗಾಗಿ 
ನಡೆದುಬಂದ ದಾರಿ 


ಹಿಂದಿನ ಲೇಖನದಲ್ಲಿ ಪುನರ್ಧಟತ ಕರ್ನಾಟಕ ರಾಜ್ಯ ವು ನಿರ್ಮಾಣ ಹೊಂದಿದ 
ನಂತರ ಜಿಲ್ಲೆ ಗಳು ಹಾಗೂ ತಾಲ್ಲೂಕುಗಳ ಆಡಳಿತ ವೃವಸ್ಥೆ ಯನ್ನು ಕುರಿತು ವಿವರಿಸ 
ಲಾಗಿದೆ. ಆದರೆ 1956ರ ನವೆಂಬರ್‌ | ರಿಂದಲೂ ಜಿಲ್ಲೆ ಗಳ್ಳು ತಾಲ್ಲೂಕುಗಳು ಮರು 
ವಿಂಗಡನೆ ಹೊಂದಬೇಕು ಎಂಬ ಅಭಿಪ್ರಾಯವನ್ನು ಅನೇಕರು ವ್ಯಕ್ತ ಮಾಡುತ್ತ 
ಬಂದಿದ್ದಾರೆ, ನಮ್ಮ ರಾಜ್ಯ ಸರಕಾರವು ಈ ವಿಷಯವನ್ನು ಕುರಿತು ಸಾಕಷ್ಟು 
ಪರಿಶೀಲಿಸಿದೆ ಹಾಗೂ ಆನೇಕ ಸಮಿತಿಗಳನ್ನು ನಿಯಮಿಸಿ ಅವುಗಳು ಸಲ್ಲಿಸಿದ ವರದಿಗಳ 
ಬಗ್ಗೆ ಸಾಕಷ್ಟು ಪಶೀಲನೆ ಮಾಡಿದೆ. ಸುಮಾರು ಮೂರು ದಶಕಗಳ ಕಾಲಗತಿಸಿ 
ದರೂ ಅದರ “ಬಗ್ಗೆ ಯಾವುದೆ" ನಿರ್ದಿಷ್ಟ ನಿರ್ಣಯ ಕೃಕೊಳ್ಳ ಲು ಸಾಧ್ಯ ವಾಗಿಲ್ಲ. 
ಹಾರಾಯ ಧೊ:ರಣೆಯ Rind ಮೂಲಕ ವಿಷಯವು ಸಿಗುವ 
ಬೀಳುತ್ತಾ ನಡೆದಿದೆ, ರಾಷ್ಟ್ರವು ಎದುರಿಸುತ್ತಿರುವ ಕೆಲವೊಂದು ದುರ್ಧರ ಪ್ರಸಂಗಗಳ 
ಒತ್ತಡವೂ ಈ ವಿಳಂಬಕ್ಕೆ ಕಾರಣವಾಗಿರಬಹುದು, 


ಕರ್ನಾಟಕ ಸರಕಾರವು ಈ ದಿಶೆಯಲ್ಲಿ ಕಾಲಕಾಲಕ್ಕೆ ಮಾಡಿದ ಪ್ರಯತ್ಸಗಳ ಒಂದು 
ಪಕ್ತಿ ನೋಟವು ಅತ್ಯವಶಕನೆನಿಸುತ್ತದೆ. 

ಒಟ್ಟು ರಾಜ್ಯದಲ್ಲಿ 19 ಜಿಲ್ಲೆಗಳು ಹಾಗೂ 175 ತಾಲ್ಲೂಕುಗಳಿರುತ್ತವೆ. 
ವಿಜಾಪುರ ಜಿಲ್ಲೆಯು ರಾಜ್ಯದಲ್ಲಿಯೇ ಹೆಚ್ಚು ವಿಸ್ತೃತವಾದ ಜಿಲ್ಲೆಯಾಗಿದೆ, 
ಕೊಡಗು ಜಿಲ್ಲೆಯು ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ಜಿಲ್ಲೆಯಾಗಿದೆ. ತಾಲ್ಲೂಕುಗಳಲ್ಲಿ 
ಮೈಸೂರು ಜಿಲ್ಲೆಯ ಕೊಳ್ಳೇಗಾಲ ತಾಲ್ಲೂಕು ಅತ್ಯಂತ ವಿಸ್ತ್ರೀರ್ಣವಾದ 
ತಾಲ್ಲೂಕಾಗಿದೆ, ಚಿಕ್ಕಮಂಗಳೂರು ಜಿಲ್ಲೆಯ ಶೃಂಗೇರಿ ಶಾಲ್ಲೂಕು ಅತ್ಯಂತ ಕಡಿಮೆ 
ವಿಸ್ತಿ €ರ್ಣವನ್ನು ಹೊಂದಿ ಚಿಕ್ಕ ಶಾಲ್ಲೂಕಾಗಿದೆ, ಇದು ನಮ್ಮ ರಾಜ್ಯವು ಹೊಂದಿರುವ 
ಪ್ರಾದೇಶಿಕ ಕಾರ್ಯ ಕ್ಲೇತ್ರದಟಂದು ಸ್ಥೂಲವಾದ ಅಡಳಿತಾತ್ಮಕ ವ್ಯವಸ್ಥೆಯಾಗಿದೆ, 


೨ ಮಾನವಿಕ ಕರ್ಣಾಟಕ 


ಕಾಲಕಾಲಕ್ಕೆ ಕರ್ನಾಟಕ ಸರಕಾರದಿಂದ ನಿಯಮಿಸಲ್ಪ ಟ್ಟ ಸಮಿತಿಗಳು ಸಲ್ಲಿಸಿದ 
ವರದಿಗಳಲ್ಲಿ ವ್ಯಕ್ತ, ವಾದ ಅಭಿಪ್ರಾಯಗಳನ್ನು ಪ್ರಸ್ತು ತ 'ಪಡಿಸಿದರೆ ಹೆಚ್ಚು 
ಪ್ರಾಸಂಗಿಕವೆನಿಸುತ್ತದೆ. ಆ ವರದಿಗಳಲ್ಲಿ ವ್ಯಕ್ತವಾದ ವಿಚಾರಗಳ ಸಾರ ಸಂಗ್ರಹ 
ವನ್ನು ಕೆಳಗೆ ಕಾಣಿಸಲಾಗಿದೆ. 


1, ಸತ್ಯಶೋಧನ ಸಮಿತಿಯ ಅಭಿಪ್ರಾಯಗಳು. 

ರಾಜ್ಯಗಳ ಪುನರ್‌ ವಿಂಗಡನೆಯ ಸಮಯದಲ್ಲಿ ಹಳೆಯ ಮೈಸೂರು ಸರಕಾರವು : 
1954ರಲ್ಲಿ ವಿಲಿ:ನವಾಗಲಿರುವ ಪ್ರದೇಶಗಳ ಬಗ್ಗೆ ಅಂಕಿಸಂಖ್ಯೆಗಳನ್ನು ಕಲೆಹಾಕಲು | 
ಶೇಷಾದ್ರಿಯವರ ಅಧ್ಯಕ್ಷತೆಯಲ್ಲಿ ಸತ್ಯಶೋಧನ ಸಮಿತಿಯನ್ನು ನಿಯಮಿಸಿತ್ತು. ಆ ' 
ವರದಿಯು--*ಈಗಿದ್ದ ಜಿಲ್ಲೆಗಳು ಅತ್ಯಂತ ವಿಸ್ತಾರವಾಗಿದ್ದ ಸಂಗತಿ ನಮಗೆ ಕಂಡು 
ಬಂದಿದೆ. ಅವುಗಳ "ದಕ ಕ ನಿರ್ವಹಣೆಗಾಗಿ ಜಿಲ್ಲೆಗಳನ್ನು ಗೂ ತಾಲ್ಲೂಕುಗಳನ್ನು | 
ನಿರ್ವಹಣೆಗೆ ಅನುಕೂಲವಾಗುವಂತೆ oars "—ಎಂಬ ಅಭಿಪ್ರಾ ಯವನ್ನು 


ವ್ಯಕ್ತ ಮಾಡಿತು: 


2, ಹೈದ್ರಾಬಾದ ಮಿತವ್ಯಯ ಸಮಿತಿಯ ಅಭಿಪ್ರಾಯಗಳು, ' 

1949ರಲ್ಲಿ ಹಿಂದಿನ ಹೈದ್ರಾಬಾದ ಸರಕಾರವು ಮಿತವ್ಯಯ ಸಮಿತಿಯನ್ನು | 
ನಿಯಮಿಸಿತ್ತು, ಆ ಸಮಿತಿಯು ಕೆಲವೊಂದು ವಿಚಾರಗಳನ್ನು ವ್ಯಕ್ಕ ಮಾಡಿತು. 
“ಹೈದ್ರಾ ಬಾದ ಸಂಸ್ಥಾನದ ಜಿಲ್ಲೆಗಳ ಕಥೆ ವಿಚಿತ್ರವಾಗಿದೆ. ಅವುಗಳ ಇತಿಹಾಸವು | 
ಅಲ್ಲಿಯ ಆಳೆರಸರು ಎಸಗಿದ ಮೂರ್ಬಕೃತಿಗಳ ಹಾಗೂ ಪ್ರಜೆಗಳ ದುರ್ದೈವದ 
ಒಂದು ದಾಖಲೆಯಾಗಿದೆ.*-ಎಂಬ ಅಭಿಪ್ರಾ ಯವನ್ನು ವ್ಯಕ್ತ PRE: 


3, ಗೋರವಾಲಾ ಸಮಿತಿಯ ಅಭಿಪ್ರಾಯಗಳು, 


ನೂತನ ಕರ್ನಾಟಕ ರಾಜ್ಯವು ಪುನರ ಔತಗೊಂಡನಂತರ ನಿವೃತ್ತ ಐ.ಸಿ.ಎಸ್‌. 
ಅಧಿಕಾರಿಗಳಾದ ಶ್ರೀ ಎ. ಡಿ, ಗೋರವಾಲಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ' 
ಯನ್ನು ಸರಕಾರವು ನಿಯಮಿಸಿತು. ಆ ಸಮಿತಿಯು 1958ರ ಷೀ 11ರಂದು ತನ್ನ 
ವರದಿಯನ್ನು ಸಲ್ಲಿಸಿತು, ಆ ವರದಿಯ 55 ಹಾಗೂ 56ನೆಯ ಪುಟಗಳಲ್ಲಿ ವ್ಯಕ್ತ. 
ವಾದ ವಿಚಾರಗಳನ್ನು ಇಲ್ಲಿ ಯಥಾವತ್ತಾಗಿ ವ್ಯಕ್ತ ಮಾಡಲಾಗಿದೆ, Wd 4 
ರಾಜ್ಯದ 19 ಜಿಲ್ಲೆ ಓಗಳನ್ನು 16 ಜಿಶ್ಲೆಗಳನ್ನಾಗಿ ಪರಿವರಿ ರ್ರಿಸಬೇಕು, ಬೀದರ ಜಿ 
ನಾಲ್ಕು ತಾಲ್ಲೂಕುಗಳಾದ. ಬೀದರ, ಹುಮಾ ಬುದ ಬಾಲ್ವಿ ಹಾಗೂ 
ಭೀಮಾನದಿಯ ಉತ್ತ ರೆಕ್ಕಿರುವ ಗುಲ್ಬರ್ಗಾ ಜಿಲ್ಲೆ ಯ ಸ ತಾಲೂಕು! 
ಗುಲ್ಬರ್ಗಾ ಚಿತಾಪೂರ ಯಾದಗೀರ, ಅಫಜೆ ಲಪೂ 


ಹಾಗೊ ಸೇಡಂ ಇವುಗಳನ್ನೆಲ್ಲ ಸೇರಿಸಿ ಒಂದು ಹೊಸ ಜಿಕ 
ಈ ಹ ಜಿಲ್ಲೆ ಯು ಸ 00 0 ದಷು ಸ, ಜನಸಂಖ್ಯೆ ಬ 


Wa ೪ 
Rial 


ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳು ಹಾಗೂ ತಾಲ್ಲೂಕುಗಳು ೩ 


ಚದುರ ಮೈಲಿಗಳಷ್ಟು ಪ್ರದೇಶವನ್ನು ಹೊಂದುವದು, ಗು ಲ್ಬರ್ಗಾ ಜಿಲ್ಲೆಯ 
ಇನ್ನುಳಿದ ಮೂರು sid ಶಹಾಪೂರ, ಸುರಪೂರ, ನಿಸ ಜೆ: ವರಗಿ 
ತಾಲ್ಲೂಕುಗಳನ್ನು ರಾಯಚೂರು ಜಿಲ್ಲೆಯ ಆರು ಇಲ್ಲೂಕುಗಳೊಂದಿಗೆ ಸೇರಿಸಿ ಹೊಸ 
ಜಿಲ್ಲೆ ಸಿಯನ್ನು ನಿರ್ಮಿಸಬೇಕು. ಈ ಹೊಸಜಿಲ್ಲೆ ಯು 9,90, 000ದಷ್ಟು ಜನಸಂಖೆ 
ಯನ್ನು ಹಾಗೂ 5,833 ಚದುರ ಮೈಲಿಗಳಷ್ಟು ಪ್ರದೇಶವ ನ್ನ್ನು ಜಾಜ್‌ 
ಈಗಿದ್ದ ಬಳ್ಳಾರಿ ಜಿಲ್ಲೆಯು ರಾಯಚೂರು ಜಿಲ್ಲೆಯ ಇನ್ನು, ಳಿದ ಮೂರು ತಾಲ್ಲೂಕು 
ಗಳಾದ ರಾಜ್ಯ WR ಹಾಗೂ ಕೊಪ್ಪಳ ತಾಲ್ಲೂಕುಗಳನ್ನೊ ಗೊಂಡು 
ಹೊಸ ಜಿಲ್ಲೆಯಾಗಿ ಪರಿವರ್ಷ ನೆಗೊಳ್ಳ ಬೇಕು. ಬಳ್ಳಾರಿ ಜಲ್ಲೆಯು 10. 67,000 
ದಷ್ಟು ಜನಸಂಖ್ಯೆ ಯನ್ನು ಹಾಗೂ ೯ 500 ಚದುರ ಮೈಲಿಗಳಷ್ಟು ಪ್ರದೇಶವನ್ನು 
ಚೋಹುವುದು. ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳನ್ನು ಸೇಕ್ಸ ಡೆಮೂಡಿ 
ಒಂದೇ ಜಿಲ್ಲೆಯನ್ನಾಗಿ ಪರಿವರ್ತಿಸಬೇಕು, ಆ ಜಿಲ್ಲೆಯು 10,81 7000ದಷ್ಟು ಜನ 
ಸಂಖ್ಯೆಯನ್ನು ಹಾಗೂ 6,834 ಚದುರು ಮೈಲುಗಳಷ್ಟು ಪ್ರದೇಶವನ್ನು 
ಹೊಂದುವುದು. ಹಾಸನ ಹಾಗೂ ಮಂಡ್ಯಜಿಲ್ಲೆ ಗಳನ್ನು ಸೇರಿಸಿ ಒಂದು ಹೊಸ 
ಜಿಲ್ಲೆಯನ್ನು ನಿರ್ಮಿಸಿದರೆ 14,32,000ದಷ್ಟು ಜನಸಂಖ್ಯೆಯನ್ನು ಹಾಗೂ 
4,551 ಚದುರು ಮೈಲಿಗಳಷ್ಟು ಪ್ರದೇಶವನ್ನು ಹೊಂದಿ ಒಂದು ಜೊಕ್ಕ ಜಿಲ್ಲೆ 
ಯಾಗುತ್ತದೆ. ಅತ್ಯಂತ ಚಿಕ್ಕ ಜಿಲ್ಲೆಯಾದ ಕೊಡಗು ಜಿಲ್ಲೆಯನ್ನು ನೆರೆಯ 
ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿಸಬೇಕೆಂದು ಸಮಿತಿಯು ಶಿಫಾರಸು ಮಾಡಬಹುದಾಗಿತ್ತು. 
ಆದರೆ ಫಜಲಾಲಿಯವರ ಅಧ್ಯಕ್ಷತೆಯಲ್ಲಿ ನೇವ.ಕಗೊಂಡ ರಾಜ್ಯಪುನರ್ಫಟನಾ 
ಆಯೋಗವು ಕೊಡಗಿನ ಐಕ್ಯತೆಯನ್ನು ಕಾಯ್ದುಕೊಳ್ಳ ಬೇಕೆಂದು ವ್ಯಕ್ತ ಮಾಡಿದ 
ಅಭಿಪ್ರಾಯವನ್ನು ಅನುಲಕ್ಷಿಸಿ ಆ ಸೂಚನೆಯನ್ನು ಕೈಬಿಡಲಾಯಿತು. ಈ 16 
ಜಿಲ್ಲೆಗಳು ಈಗಿದ್ದ ನಾಲ್ಕು ವಿಭಾಗಗಳ ಬದಲಾಗಿ ಮೂರು ವಿಭಾಗಗಳಲ್ಲಿ ಸೇರೃಡೆ 
ಗೊಳ್ಳುತ್ತವೆ. ಗುಲ್ಬರ್ಗಾ, ರಾಯಚೂರು, ಬಳ್ಳಾರಿ ಹಾಗೂ ವಿಜಾಪುರ ಜಿಲ್ಲೆಗಳು 
ಒಂದು ವಿಭಾಗದಲ್ಲಿ ಸೇರಿಕೊಳ್ಳುತ್ತವೆ ಆ ವಿಭಾಗವು 29,331 ಚದುರ ಮೈಲಿ 
ಗಳಷ್ಟು ಪ್ರದೇಶವನ್ನು ಹಾಗೂ 94,44,000ದಷ್ಟು ಜನಸಂಖ್ಯೆಯನ್ನು ಹೊಂದು 
'ವುದು, ಎರಡನೆಯ ನಿಭಾಗದಲ್ಲಿ ದಕ್ಷಿಣಕನ್ನಡ, ಕೊಡಗು, ಶಿವಮೊಗ್ಗ, ಧಾರವಾಡ, 
ಚಿತ್ರದುರ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳು ಸೇರಿಕೊಳ್ಳುತ್ತವೆ. ಈ ಹೊಸ 
ವಿಭಾಗವು 24,939 ಚದುರ ಮೈಲಿಗಳಷ್ಟು ಪ್ರದೇಶವನ್ನು ಹಾಗೂ 56,03,711 

| ರಷ್ಟು ಜನಸಂಖ್ಯೆಯನ್ನು ಹೊಂದುವುದು. 
°° ಮೂರನೆ ವಿಭಾಗದಲ್ಲಿ ಮಂಡ್ಯ, ತುಮಕೂರು, ಕೋಲಾರ, ಬೆಂಗಳೂರು 
ಹಾಗೂ ಮೈಸೂರು ಜಿಲ್ಲೆ ಗಳನ್ನು ಸೇರಿಸಬೇಕು. ಈ ವಿಭಾಗವು 19,290ರಷ್ಟು 
ಚಃ ರ ಮೈಲಿಗಳ ಪ್ರ ದೇಶವನ್ನು, ಹಾಗೂ 72,64," 00ದಷ್ಟು ಜನಸಂಖ್ಯೆಯನ್ನು 
ವು ಈ ಮೂರೂ ವಿಭಾಗಗಳಿಗೆ ಮಂಡ್ಯ, “ಶನನೊಗ್ಗ ಹಾಗೂ 


$ ಮಾನವಿಕ ಕರ್ಣಾಟಕ 


ಬಾಗಲಕೋಟಿಗಳ ಕೇಂದ್ರಸ್ಸ ಕೈ ಳವಾಗಬೇಕು. ವಿಭಾಗಾಧಿಕಾರಿಗಳು ದೊಡ್ಡ ನಗರ 
ಗಳಲ್ಲಿ ಕೇಂದ್ರ ಕಾರ್ಯಾಟಯ ಹೊಂದುವುದಕ್ಕೆಂತ ಸಾಧಾರಣ ನಗರಗಳಲ್ಲಿಯೇ 
ಅವರ ಕೇಂದ್ರ ಕಾರ್ಯಾಲಯ ಸ್ಥಾ ನಿತವಾಗ ಬೇಕೆಂಬ ತತ ತ್ರ್ವಕ್ಕ ನುಗುಣವಾಗಿ ಈ 
ಸಲಹೆ ಮತಾ ಈ ರೀತಿಯಾಗಿ ಜಿಲ್ಲೆಗಳನ್ನು ಹಾಗೂ ವಿಭಾಗಗಳನ್ನು 
ಕಡಿಮೆ ಮಾಡುವುದರಿಂದ ಉಳಿತಾಯವು ಹೆಚ್ಚಾಗಿ ದಕ್ಷತೆಗೂ ಬಾಧಕವೆನಿಸಲಾರದು. 
ಈ ವರದಿಯನ್ನು ಸರಕಾರವು ಸಾರಾ ಅವಗಾಹನೆಗಾಗಿ ಸಾದರಷಡಿಸಿತು. 
ಆಡಳಿತ ಘಟಕಗಳ ಪುನರ್ವಿಂಗಡನೆ ಸಮಸ್ಯೆಯ ಬಗ್ಗೆ ಅತ್ಯಂತ ತೀವ್ರ ಮನೋ 
ಭಾವನೆಗಳು ವ್ಯಕ್ತವಾದವು. ಆದರೆ ಆಗಿನ ಮುಖ ಖ್ಯವ: :ಿತ್ರಿಗಳಾದ ಶ್ರೀಬಿ, ಡಿ 
ಜತ್ತಿಯವರು ಸದಸ್ಯರ ಮನೋಭಾವನೆಯನ್ನ ರಿತುಕೂಂಡು ಒಂದು ಹೇಳಿಕೆಯನ್ನು 
ನೀಡಿದರು, ಈ ಸರಕಾರವು ಜಿಲ್ಲೆ ಗಳು ಹಾಗೂ ತಾಲ್ಲೂಕುಗಳ ಸಂಖ್ಯೆಯ ವಿಷಯ 
ವಾಗಿ ಹಾಗೂ ಫುನರ್ವಿಂಗಡನೆಯ ವೆಚ್ಚವನ್ನು ಕುರಿತು ಯಾವುದೇ ಒಂದು ನಿರ್ದಿಷ್ಟ 
ತೀರ್ಮಾನವನ್ನು ಕೈಕೊಂಡಿಲ್ಲವೆಂದೂ ಹಾಗೂ ಪುನರ್ವಿಂಗಡನೆ ಮಾಡಬೇಕೆಂಬ 
ನಿರ್ಧಾರವನ್ನು ಕೈಕೊಂಡರೆ ಸರಕಾರವು ಒಂದು ಸ್ಯಯಾಧಿಕಾರಿಯನ್ನು ನೇಮಿಸಿ 
ಅವರ ಮೂಲಕ ಕಕ. ವಿವರಗಳನ್ನು ಕಲೆಹಾಕಿ ಅವುಗಳನ್ನು ಕೂಲಂಕುಷ 
ವಾಗಿ ಪರಿಶೀಲಿಸಿ ಅಂತಿಮ ತೀರ್ಮಾನಕ್ಕೆ ಬರಲಾಗವುದು ಎಂಬ ಹೇಳಿಕೆಯನ್ನು 
ಇತ್ತರು. ಇದರಿಂದಾಗಿ ಸಮಸ್ಯೆಯು ನೆನೆಗುದಿಗೆ ಬಿದ್ದಿತು. 


ಭಾರತೀಯ ಸಂಖ್ಯಾಶಾಸ್ತ್ರದ ಸಂಸ್ಥೆಯ ವರದಿ 


ಕಲ್ಕತ್ತಾದಲ್ಲಿರುವ ಭಾರತೀಯ ಸಂಖ್ಯಾಶಾಸ್ತ್ರ ಸಂಶೋಧನ ಹಾಗೂ 
ತರಬೇತಿ ಶಾಲೆಯು ಕರ್ನಾಟಕದಲ್ಲಿಯ ವಿಭಾಗಗಳ ಹಾಗೂ ಜಿಲ್ಲೆಗಳ ಬಗ್ಗೆ ಅಭ್ಯಾಸ 
ವನ್ನು ಕೈಕೊಂಡಿತು. 1960 ಏಪ್ರಿಲ್‌ ತಿಂಗಳಲ್ಲಿ “ಮೈಸೂರು ರಾಜ್ಯದಲ್ಲಿ 
ಯೋಜನಾ ಪ್ರದೇಶಗಳು" ಎಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರಕಟಿತವಾಯಿತು. ಈ 
ಅಭ್ಯಾಸತಂಡಪು ಈಗಿದ್ದ ಜಿಲ್ಲೆಗಳ ಸಂಖೆ ಯನ್ನು 21ಕ್ಕೆ ಹಾಗೂ ವಿಭಾಗಗಳ 
ಸಂಖ್ಯೆಯನ್ನು 6ಕ್ಕೆ ನಿರಿಸಬೇಕೆಂದು eds ಸಲ್ಲಿಸಿತು. ಭಾರತದಲ್ಲಿಯ ಎಲ್ಲ 
ಜಿಲ್ಲೆ ಗಳ ವಿಸ್ತೀರ್ಣವನ್ನು ಕುರಿತು ಪರಿಶೀಲನೆಯನ್ನು ಕೈ ಕೊಂಡಿತು. ಎಲ್ಲ ಜಿಲ್ಲೆ 
ಗಳ ಪ್ರದೇಶ ಹಾಗೂ ಜನಸಂಖ್ಯೆಯ ಬಗ್ಗೆ ವಿವರಗಳನ್ನು ಕಲೆಹಾಕಿತು. 4,000 
ಚದುರ ಮೈಲಿಗಳಷ್ಟು ಪ್ರದೇಶವನ್ನು ಹೊಂದಿದ ಹಾಗೂ ಒಂದು ದಶಲಕ್ಷ ಜನ 
ಸಂಖ್ಯೆಯನ್ನು ಹೊಂದಿದ ಜಿಲ್ಲೆಯು ಹಾಗೂ 750 ಚದುರ ಮೈಲುಗಳಷ್ಟು 
ಪ್ರದೇಶವನ್ನು ಹೊಂದಿದ ಮತ್ತು 1.50,000 ಜನಸಂಖ್ಯೆಯನ್ನು ಹೊಂದಿದ 
ತಾಲ್ಲೂಕು ದಕ್ಷ ಆಡಳಿತಕ್ಕಾಗಿ ಹಾಗೂ ಅಭಿವೃದ್ಧಿ ಯೋಜನೆಗಳ ಕಾರ್ಯಾಚರಣೆ 
ಗಾಗಿ ಅಸಮರ್ಪಕವೆಸಿಸುತ್ತ ವೆಂಬ ಅಭಿಪ್ರಾ ಯವನ್ನು ವ್ಯಕ್ತಮಾಡಿತು. ಈ 
ಪ್ರಜೇಶ ಹಾಗೂ ಜನಸಂಖೈಯ ತತ್ತ್ವಗಳನ್ನು ಅನುಸರಿಸಿದರೆ ಕರ್ನಾಟಕದಲ್ಲಿಯ 


ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳು ಹಾಗೂ ತಾಲ್ಲೂಕುಗಳು ೫ 


ಜಿಲ್ಲೆಗಳ ಗಡಿಹೊಂದಾಣಿಕೆಯು ಅವಶ್ಯವಾಗಿರುತ್ತದೆ ಎಂಬ ವಿಚಾರವನ್ನು ವ್ಯಕ್ತ 
ಮಾಡಿತು. ಬಿಜಾಪುರ, ಗುಲ್ಬರ್ಗಾ, ಧಾರವಾಡ, ಬೆಳೆಗಾನಿ, ಮೈ ಸೂರು ಹಾಗೂ 
ತುಮಕೂರು ಎಂಬ 6 ಜಿಲ್ಲೆಗಳು ರಾಜ್ಯದ ಕ ದಷ್ಟು ಜನಸಂಖ್ಯೆ ಹಾಗೂ ಪ್ರದೇಶ 
ವನ್ನು ಹೊಂದಿರುತ್ತವೆ. ಬಿಜಾಪುರ. ಜಿಲ್ಲೆಯು ಪ್ರಾದೇಶಿಕವಾಗಿ ಅತಿದೊಡ್ಡ 
ದಾಗಿರುತ್ತದೆ. (6,563 ಚದುರ ಮೈಲಿಗಳು). ಎರಡನೆಯ ಸ್ಥಾನವನ್ನು 
ಗುಲ್ಬರ್ಗಾ ಜಿಲ್ಲೆಯು ಪಡೆಯುತ್ತದೆ. (6,271 ಚದುರ ಮೈಲಿಗಳು). ಬೆಂಗಳೂರು 
ಜಿಲ್ಲೆಯು ಜನಸಂಖ್ಯೆಯ ದೃಷ್ಟಿಯಿಂದ ದೊಡ್ಡದಾಗಿರುತ್ತದೆ. (21,27,061) 
ಶೇಕಡಾ ಮೂವತ್ತಾರರಷ್ಟು ಜನಸಂಖ್ಯೆಯು ಬೆಂಗಳೂರು ನಗರದಲ್ಲಿಯೇ ನೆಲೆ 
ಗೊಂಡಿರುತ್ತದೆ. ಪ್ರದೇಶ ಹಾಗೂ ಜನಸಂಖ್ಯೆ ಎರಡರಲ್ಲಿಯೂ ಕೊಡಗು ಜಿಲ್ಲೆ 
ಚಿಕ್ಕದಾಗಿರುತ್ತದೆ. (1590 ಚದುರ ಮೈಲುಗಳು), ದಕ್ಷಿಣಕನ್ನಡ ಜಿಲ್ಲೆಯ 
ಪುತ್ತೂರು ತಾಲ್ಲೂಕಿಗೆ ಕೊಡಗು ಜಿಲ್ಲೆಯು ಸರಿಸಮಾನವಾಗಿರುತ್ತದೆ, ಅಭ್ಯಾಸ 
ತಂಡವು ಪ್ರಾದೇಶಿಕ ಮಿತಿಗಳ ಬಗ್ಗೆ ಪ್ರಾದೇಶಿಕ ಯೋಜನಾವ್ಯವಸ್ಥೆಯನ್ನು 
ಅನುಲಕ್ಷಿಸಿ ತನ್ನ ಶಿಫಾರಸ್ಸುಗಳನ್ನು ಸಲ್ಲಿಸಿತು. ಈ ಪ್ರದೇಶಗಳು ಸಾಧನ ಸಂಪತ್ತು 
ಗಳ ಬೆಳವಣಿಗೆಯನ್ನು ಆಧಾರವಾಗಿಟ್ಟು ಕೊಂಡು ರಚಿತಗೊಳ್ಳಬೇಕು. ಪ್ರತಿಯೊಂದು 
' ಪ್ರದೇಶವು ಕೆಳಗೆ ಕಾಣಿಸಿದ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರಬೇಕು. 


(ಅ) ಭೌಗೋಲಿಕವಾಗಿ ಸಂಲಗ್ನವಾಗಿರಬೇಕು 

(ಆ) ಕಾರ್ಯಾನುಕೂಲನಾಗಿರಬೇಕು 

(ಇ) ಸಮಗ್ರ ಪ್ರದೇಶ ಒಂದೇ ಬಗೆಯ ಸಮಸ್ಯೆಗಳನ್ನು ಹೊಂದಿರಬೇಕು 
(ಈ) ಪ್ರಾದೇಶಿಕ ವೈಶಿಷ್ಟ್ಯ ತೆಯಲ್ಲಿ ಏಕತೆಯನ್ನು ಹೊಂದಿರಬೇಕು 

(ಉ) ಪ್ರದೇಶವು ಎಲ್ಲ ಸ್ಥಳಗಳಿಗೆ ಅನುಕೂಲವಾಗಿರುವಂತೆ ಪ್ರಮುಖ ಕೇಂದ್ರ 


ವನ್ನು ಹೊಂದಿರಬೇಕು. ಇಂತಹ ಪ್ರಮುಖ ಕೇಂದ್ರವು ಸಾಂಸ್ಕೃತಿಕವಾಗಿ 
ಹಾಗೂ ಆಡಳಿತಾತ್ಮಕವಾಗಿ ಪ್ರಾಮುಖ್ಯತೆಯನ್ನು ಪಡೆದಿರಬೇಕು 


(ಊ) ಆರ್ಥಿಕ ಆಡಳಿತಕ್ಕೆ ಅನುಕೂಲವಾಗಿರಬೇಕು | 


ರೊ ಮೇಲ್ಭಾಣಿಸಿದ ತತ್ವಗಳನ್ನು ಆಧರಿಸಿ ಮೈಸೂರು ರಾಜ್ಯದಲ್ಲಿಯ 
ಜಿಲ್ಲೆಗಳು ಸಂಯೋಜಿತೆ ಆರ್ಥಿಕ ಅಭಿವೃದ್ಧಿಯ ಉದ್ದೇಶಕ್ಕಾಗಿ ಮರುವಿಂಗಡನೆ 
ಗೊಳ್ಳಬೇಕೆಂದು ಅಭಿಪ್ರಾಯ ವ್ಯಕ್ತಮಾಡಿತು. ಸಮಗ್ರರಾಷ್ಟ್ರಕ್ಥಾಗಿ ಪ್ರಾದೇಶಿಕ 
ಅಡಳಿತ ಸೌಧವನ್ನು ಸೂಚಿಸಿತು. ಆ ಸೌಧದಲ್ಲಿ ರಾಷ್ಟ್ರವಲಯ, ರಾಜ್ಯ (ಪ್ರದೇಶ); 
ವಿಭಾಗ (ಉಪಪ್ರದೇಶ), ಜಿಲ್ಲೆ (ಯೋಜನಾ ಘಟಕ), ತಾಲ್ಲೂಕು (ಅಭಿವೃದ್ಧಿ 
ಕ್ಷೇತ್ರ) ಹಾಗೂ ಕ್ಷೇತ್ರ (ಹಳ್ಳಿಗಳ ಗುಂಪು) ಎಂಬ ಹೆಂತಗಳನ್ನು ಸೂಚಿಸಿತು. 
ಅವುಗಳ ವಿವರಗಳನ್ನು ಈ ಕೆಳಗೆ ಕಾಣಿಸಿದಂತೆ ನಮೂದಿಸಲಾಗಿದೆ, 


೬ ಮಾನವಿಕ ಕರ್ಣಾಟಕ 


ಶೆ ಪ್ರದೇಶ 

ವಿಭಾಗಗಳ ಟಾ ಹೆಸರು ಕೇಂದ್ರ ಸ್ಥಳ ಚದುರ ಮೈಲುಗಳು 
(ಅ) ಚಿಳೆಗಾವಿ ವಿಭಾಗ — 17,160 
1. ಬೆಳಗಾವಿ ಜಿಲೆ ಬೆಳಗಾವಿ 4,688 
2. ಬಿಜಾಪುರ ಜಲ್ಲೆ ಬಿಜಾಪುರ 4,845 
3, ಬಾಗಲಕೋಟಿ ಜಿಲ್ಲೆ ಬಾಗಲಕೋಟಿ 3,745 
4. ಧಾರವಾಡ ಜಿಲ್ಲೆ ಧಾರವಾಡ 3,882 
(ಬ) ಮಂಗಳೂರು ವಿಭಾಗ -- 11,249 
5. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ೨,660 
6. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು 3.238 

7. ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತ. 

(ಕ) ಮೈಸೂರು ವಿಭಾಗ — 9,233 
8, ಹಾಸನ ಜಿಲ್ಲೆ ಹಾಸನ 3,917 
9. ಕೊಡಗು ಜಿಲ್ಲೆ ಮಡಿಕೇರಿ 2,188 
10. ಮೈ ಸೂರು ಜಿಲ್ಲೆ ಮೈಸೂರು 3,128 
(ಡೆ) ಜಿಂಗಳೂರು ವಿಭಾಗ ಸಾ 13,212 
11. ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು 0,418 
12. ಬೆಂಗಳೂರು ಗಾ, ಮಾಂತರ ಬೆಂಗಳೊರು 2,788 
13. ತುಮಕೂರು ಜಿಲ್ಲೆ ತುಮಕೂರು 4,058 
14. ಮಂಡ್ಯ ಜಿಲ್ಲೆ ಮಂಡ್ಯ 3,215 
15. ಕೋಲಾರ ಜಿಲ್ಲೆ ಕೋಲಾರ ಗತೆ 
(ಸ) ದಾನಣಗೆರೆ ವಿಭಾಗ ಹ 7.780 
16. ದಾವಣಗೆರೆ ಜಲ್ಲಿ ದಾವಣಗೆರೆ 3,786 
17. ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ 3,994 
(೪) ಗುಲ್ಬರ್ಗಾ ನಿಭಾಗ — 14,898 
18, ಬೀದರ ಜಿಲ್ಲೆ ಬೀದರ 2,666 
19 ಗುಲ್ಬರ್ಗಾ ಜಿಲ್ಲೆ ಗುಲ್ಬರ್ಗಾ 4,324 
20. ರಾಯಚೂರು ಜಿಲ್ಲೆ ರಾಯಚೂರು 4,009 
21. ಬಳ್ಳಾರಿ ಜಿಲ್ಲೆ ಬಳ್ಳಾರಿ 3,899 


« ೪ 
| 


ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳು ಹಾಗೂ ತಾಲ್ಲೂಕುಗಳು ೭ 


ಇತ್ತೀಚಿನ ದಿನಗಳಲ್ಲಿ, ಆಡಳಿತದಲ್ಲಿ ಅಭಿವೃದ್ಧಿಯಕಡೆಗೆ ಹೆಚ್ಚು ಗಮನವನ್ನು 
ನೀಡಲಾಗುತ್ತದೆ. ಅದಕ್ಕಾಗಿ ಅಭ್ಯಾಸತಂಡವು ಕರ್ನಾಟಕದಲ್ಲಿ ಆಡಳಿತ ಘಟಕಗಳು 
ಸಾಧನ ಸಂಪತ್ತುಗಳ ಯೋಜನಾಬದ್ಧವಾದ ಬಳಕೆಯಾಗುವದಕ್ಕಾಗಿ ಅನುಕೂಲ 
ವಾಗುವಂತೆ ರಚಿತವಾಗಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತ ಮಾಡಿತು. ಈಗಿದ್ದ 
ವಿಭಾಗಗಳು, ಜಿಲ್ಲೆಗಳು ಹಾಗೂ ತಾಲ್ಲೂಕುಗಳು ಕೇವಲ ಆಡಳಿಶಾನುಕೂಲವನ್ನು 
ಮಾತ್ರ ಅವಲಂಬಿಸಿವೆ. 


ಸಾಧನ ಸಂಪತ್ತುಗಳ ಹಾಗು ಮಿತವೈಯ ಸಮಿತಿಯ ನಿಚಾರಗೆಳು : 

1960, ಅಕ್ಟೋಬರ 7ರಂದು ಈ ಸಮಿತಿಯನ್ನು ಸರಕಾರವು ರಚಿಸಿತು, 
ಸಮಿತಿಯು ತನ್ನ ವರದಿಯನ್ನು 1962, ಮಾರ್ಚ್‌ 14ರಂದು ಸಲ್ಲಿಸಿತು. “ಈಗಿದ್ರ 
ಜಿಲ್ಲೆಗಳು ಹಾಗೂ ತಾಲ್ಲೂಕುಗಳ ಗಾತ್ರಗಳು ನೆರೆಯ ರಾಜ್ಯಗಳಲ್ಲಿಯ ಫುಟಿಕಗಳಿ 
ಗಿಂತ ಚಿಕ್ಕವಾಗಿರುತ್ತವೆ. ರಾಜ್ಯದಲ್ಲಿ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ 
ಗಾತ್ರದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಪ್ರದೇಶ ಹಾಗೂ ಜನಸಂಖ್ಯೆಯ ದೃಷ್ಟಿಯಿಂದ 
ಕೊಡಗು, ಬೀದರ, ಹಾಸನ, ಮಂಡ್ಯ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳು ಚಿಕ್ಕ 
"ವಾಗಿರುತ್ತವೆ, ಬೆಂಗಳೂರು ಜಿಲ್ಲೆಯು ಹೆಚ್ಚು ಆಡಳಿತಾತ್ಮಕ ಭಾರವನ್ನು ಹೊಂದಿದೆ 
ಹಾಗೂ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಶೃಂಗೇರಿ ಹಾಗೂ 
ಯಳಂದೊರ ಶಾಲ್ಲೂಕುಗಳು ಚಿಕ್ಕವಾಗಿರುತ್ತವೆ. ಅನೇಕ ಜಿಲ್ಲೆಗಳು ಹಾಗೂ 
ತಾಲ್ಲೂಕುಗಳು ಐತಿಹಾಸಿಕ ಸಂಗತಿಗಳ ಮೂಲಕವಾಗಿ ರಚಿತವಾಗಿವೆ. ಆಡಳಿತಾತ್ಮಕ 
ಅಂಶಗಳನ್ನು ನಿರ್ಲಕ್ಷಿಸಲಾಗಿದೆ, ಇದರಿಂದಾಗಿ ಅವುಗಳಲ್ಲಿ ಪ್ರಾದೇಶಿಕ ಸಮತೋಲನ 
ಕಂಡುಬರುವದಿಲ್ಲ. ಈ ಉದ್ದೇಶಕ್ಕಾಗಿ ರಾಜ್ಯದಲ್ಲಿಯ ಜಿಲ್ಲೆಗಳು ಭೌಗೋಳಿಕ, 
ಸಂಲಗ್ನತೆ, ವಾಣಿಜ್ಯ, ಹಾಗೂ ಸಾಂಸ್ಕ್ರತಿಕ ಸಂಬಂಧಗಳು ಸಾರಿಗೆಸಂಪರ್ಕ 
ಸೌಲಭಗಳು ಮತ್ತು ಸಾರ್ವಜನಿಕ ಅನುಕೂಲತೆ ಇವುಗಳ ಆಧಾರದ ಮೇಲೆ 
ರಾಜ್ಯದ ಆಡಳಿತದ ನಕಾಶೆಯು ಬದಲಾಗಬೇಕು, ಬಹುಕಾಲದಿಂದಲೂ ಆಗಬೇಕಾದ 
ಸುಧಾರಣೆಯಿದು. . ಆದರೆ ಕೆಲವು ಆಸಕ್ತ ವರ್ಗಗಳು ಇದನ್ನು ವಿಕೋಧಿಸುತ್ತವೆ. 

ಆಡಳಿತ ಘಟಕಗಳು ಅಭಿವೃದ್ಧಿ ಹಾಗೂ ಆಡಳಿಶ ಎರಡೂ ಉದ್ದೇಶಗಳನ್ನು ಹೊಂದಿರ 
ಬೇಕು. ಅಭಿವೃದ್ಧಿ ಗಾಗಿಯೇ ಪ್ರತ್ಯೇಕ ವ್ಯವಸ್ಥೆ ಯ ಹೊಣೆಯನ್ನು ರಾಜ್ಯದ 
ಬೊಕ್ಕುಸವು ಹೊರಲಾರದು. ಈ ಉದ್ದೇಶ ಸಾಧನೆಗಾಗಿ ರಾಜ್ಯದಲ್ಲಿಯ ಜಿಲ್ಲೆಗಳು 
ಹಾಗೂ ತಾಲ್ಲೂಕುಗಳು ನಿರ್ದಿಷ್ಟ ಪ್ರಮಾಣದ ಆಡಳಿತ ಪ್ರಭಾವವನ್ನು ಹೊಂದಿರ 
ಬೇಕು, ಸಮಿತಿಯು ಈ ಕೆಳಗಿನ ಶಿಫಾರಸುಗಳನ್ನು ಸಲ್ಲಿಸಿತು. 

]. ಒಂದು ತಾಲ್ಲೂಕಿನ ಪ್ರದೇಶ 750 ಚದುರ ಮೈಲುಗಳಷ್ಟಾಗಿರಬೇಕು, 
ಹಾಗೂ 2 ಲಕ್ಷದಷ್ಟು ಜನಸಂಖ್ಯೆಯನ್ನು ಹೊಂದಿರಬೇಕು. 

"2, ಒಂದು ಜಿಲ್ಲೆಯು 8 ಶಾಲ್ಲೂಕುಗಳನ್ನು ಹೊಂದಿರಬೇಕು. ಐದು ಸಾನಿರ 


೮ ಮಾನವಿಕ ಕರ್ಣಾಟಕ 


ಚದುಂಮೈಲಿಗಳಷ್ಟ, ಪ್ರದೇಶವನ್ನ. ಹಾಗೂ ಹತ್ತೂವರೆ ಲಕ್ಷದಷ್ಟು ಜನಸಂಖ್ಯೆ 
ಯನ) ಹೊಂದಿರಬೇಕು. ಈಗಿದ್ದ 171 ಶ:ಲ್ಲೂಕುಗಳನ್ನು 120 ತಾಲ್ಲೂಕುಗಳಗೆ 
ಹಾಗೂ 19 ಜಿಲ್ಲೆಗಳನ್ನು 15ಕ್ಕೂ ಇಳಿಸಬೇಕು. ಶೃಂಗೇರಿ ಹಾಗೂ ಯಳಂದೂರು 
ತಾಲ್ಲೂಕುಗಳನ್ನು ರದ್ದುಗೊಳಿಸಬೇಕು. ಈಗಿದ್ದ ಜಿಲ್ಲೆಗಳನ್ನು ಹಾಗೂ ತಾಲ್ಲೂಕು 
14ನ ಸ್ರೆ ಘೆ ಓಕ ನಾಗ 3ನೇಕ ತೊಂದರೆಗಳು ಉದ್ಭವಿಸುತ್ತವೆ. ಆದಕೆ 
ಆಡಳಿತಕ್ಕೆ ತೊಂದರೆ ಹಾಗೂ ಜನರಿಗೆ ಅನಾನ ಕೂಲತೆ:ಖಾಗದಂತೆ ಹೊಸ 
ವ್ಯವಸ್ಥೆ ಯು ರೂಪಗೊಳ್ಳೆ ಬೇಕು. ರಾಜ್ಯದಲ್ಲಿಯ ಬೆಂಗಳೂರು ಜಿಲ್ಲೆ ಅತ್ಯಂತ 
ಹೆಚ್ಚಿನ ಅಡಳಿತ ಭಾರವನ್ನು ಹೆಂದಿರುತ್ತದೆ. ಆದ್ದರಿಂದ ಬೆಂಗಳೂರನ್ನು ನಗರ 


ಹಾಗೂ ಗ್ರಾಮಾಂತರ ಜಿಲ್ಲೆಯಾಗಿ ಪರಿವರ್ತಿ ಸಬೇಕು. 


ಅಡಳಿತ ಸುಧಾರಣಾ ಸಮಿತಿಯ ವಿಚಾರಗಳು : 

ಕೇಂದ್ರ ಸರಕಾರದಿಂದ ನೇಮಿಸಲ್ಪಟ್ಟ ಆಡಳಿತ ಸುಧಾಗಣಾಸಮಿತಿಯು ಈ 
ವಿಷಯವಾಗಿ ಕೆಲವಾಂದು ವಿಚಾರಗಳನ್ನು ವ್ಯಕ್ತ ಮಾಡಿತು. ಇಷ್ಟ್ರದಲ್ಲಿಯ 
ವಾತಾವರಣವು ಉದ್ರಿಕ್ತ ಮನೋಭಾವನೆ. ತುಂಬಿದೆ. ಈಗಿದ್ದ ಜಿಲ್ಲೆಗಳ 
ಪುನರ್ಫಟನೆಯು ಆಸ್ಲೊ ಂದು ಸುಲಭವಾಗಿಲ್ಲ. ಈ ಕಾರ್ಯದ ಗಾತ ಶ್ರವು ಅತ್ಯಂತ 
ಗುರುತರವಾಗಿದ್ದು ಯಾವುದೇ ಒಂದು ಆಯೋಗವು ಈ ಕೆಲಸವನ್ನು "ಕೈಕೊಂಡ 
ಒಂದು ದಶಕದ. ಅವಧಿಯಲ್ಲಿ ಅದನ್ನು pe ಆದಕ್ಕೆ ಶಕ್ಯವಾಗಲಿಕ್ಕಿಲ್ಲ. 
ಪ್ರತಿಯೊಂದು ರಾಜ ವು ಈ ಸಮಸೆ ಯನ್ನು ಪ್ರತೆ ಕವಾಗಿ ಪರಿಹರಿಸುವ ಯತ ವನ್ನು 
ಮಾಡಬೇಕು, We Ng ois, ಯವನ್ನು ಸಂಗ್ರ ಓಸಿ 
ಈ ಕೆಲಸಮಾಡುವದು ಕೆ ಶ್ರೇಯಸ್ಥರ. 


| 
| 


ವಾಸುದೇನರಾನ್‌ ಸಮಿತಿಯ ವಿಚಾರಗಳು : 


ಕರ್ನಾಟಕ ಸರಕಾರವು 1973, ಜುಲೈ 13 ರಂದು ವಾಸುದೇವರಾವ ಸಮಿತಿ 
ಎಂಬ ಏಕಸದಸ್ಯ ಅಯೋಗವನ್ನು ನಿಯಮಿಸಿತು. ಈ ಆಯೋಗವು ರಾಜ ದಲ್ಲಿಯ 
ಜಿಲ್ಲೆ ಗಳು ಹಟ್ಟಿ ತಾಲ್ಲೂಕುಗಳ ಪುನಕ್ರ ಚನೆಯ ಸಮಸಿ ಯನ್ನು ಪರಿಶೀಲಿಸಿ 
1975 ಮಾರ್ಚ್‌ ತಿಂಗಳಲ್ಲ ತನ್ನೆ ಅಂತಿಮ ವರದಿಯನ್ನು ಸಲಿಸತು. pS ವರದಿಯು 
ರಾಜ್ಯದ ಲ್ಲಿ ಇನ್ನೆರಡುಜಿಲ್ಲೆ ಗಳನ್ನು, -ಗದಗ ಹಾಗೂ ಸುರಪುರ ಜಿಲ್ಲೆ ಕ್ಲೆಗಳನ್ನು ಹೊಸದಾಗಿ 
ರಚಿ Ly ಶಿಫಾಗಸು ಮಾಡಿತು. ಣೆ ವರದಿಯ ಮೇಲೆ ಸರಕಾರವು! ಕು ಕ್ರಮವನ್ನು 
ಕೈಕೆ: ಇಳ ಲಿಲ್ಲ. ಕರ್ನಾಟಕದ ಭೂಕಂದಾಯ ಕಾನೂನಿಗೆ ತಿದು ಪಡಿ ಸಿನಿಡುಷ 
ಸುಗ್ರಿ ಸ್‌ ಸ ಯೊಂದನ್ನು 1976 ಜನವರಿ ತಿಂಗಳಲ್ಲಿ ಅರಾ ಜನರಿಂದ : 
ಯನ ಆಕ್ಷೆ/ಪಣೆಗಳನ್ನು, ಕೇಳದೆ ನೇರವಾಗಿ ಬೇಡ ಬಾಕು ಹಾಗೂ ' 
ಹೋಬಳಿಗಳನ್ನು ರಚಿಸಲು ಹ ನನ್ನು 
ಇ MNS ಈ ವಿಷಂ ಎಳ ತ್ತ 
ಸ x 


ge 


ಗ MY 
MNT 


ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳು ಹಾಗೂ ತಾಲ್ಲೂಕುಗಳು ೯ 


ತಿಂಗಳಲ್ಲಿ ಸರಕಾರವು ಶ್ರೀ ಹುಂಡೇಕಾರರ ನೇತೃತ ದಲ್ಲಿ ಹೊಸದೊಂದು ಸಮಿತಿ 
ಯನ್ನು ಜಿಲ್ಲೆಗಳ, ಉನವಿಭಾಗ, ಹಾಗೂ ತಾಲ್ಲೂಕುಗಳ ಭೌಗೋಳಿಕ ಮಿತಿಗಳ 
ಪುನರ್ನಿಧಾರಕ್ಕ್ಪಾಗಿ ಸಮಿತಿಯನ್ನು ನೇಮಿಸಿತು. ಈ ಸಮಿತಿಯು ಈಗಾಗಲೇ 
ಪ್ರಶ್ನಾವಳಿಯ ಮೂಲಕ ತಜ್ಞರಿಂದ, ಆಡಳಿತಗಾರರಿಂದ, ಬುದ್ಧಿಜೀವಿಗಳಿಂದ, 
ಷರ್‌ ಮಾಹಿತಿ ಯನ ಕಲೆಹಾಕುತಿ ಶ್ರಿರುವದು. ರಾಜ್ಯದ ವಿವಿಧ ಭಾಗಗಳಲ್ಲಿ 
ಸಂಚರಿಸಿ ಜನತೆಯ ಮೂಲಕ ಹಾಗೂ | ಸಂಘೆಸಂಸ್ಥೆಗಳ ಮೂಲಕ ಮನವಿಗಳನ್ನು 
ಸ್ವೀಕರಿಸುತ್ತಿರುವದು, ಈ ಸಮಿತಿಯು 1986 ಮಾರ್ಚಿ 31ಕೊಳಗಾಗಿ ತನ್ನ 
ಅಂತಿಮ ವರದಿಯ ನ್ನು ಸಲ್ಲಿಸಲಿದೆ, ಈ ವರದಿಯ ಬಗ್ಗೆ ಅನೇಕ ಊಹಾಪೋಹಗಳು 
ಕೇಳಿಬರುತ್ತಿರ:ವುವ, ಈ ಸಮಿತಿಯ ಮೇಲೆ ಅತ್ಯಂತ ಗ ರ.ತರವಾದ ಹೊಣಿಗಾರಿಕೆ 
ಇರುವದು. 1956 ರಿಂದ 1985 ರವರೆಗೆ ರಾಜ್ಯಸರಕಾರವು ಅನೇಕ ಸವಿ:ತಿಗಳನ್ನು 
ನಿಯಮಿಸಿ ವರದಿಗಳನ್ನು ಪಡೆನಿದ್ದರೂ ಯಾವ ನಿರ್ದಿಷ್ಟ ನಿರ್ಣಯವನ್ನು 
ಕೈಕೊಳ್ಳ ದಿರುವದು ಅತ್ಯ ಂತ ವಿಷಾದಕರವಾಗಿದೆ, ಹುಂಡೇಕಾರ ಸಮಿತಿಯು 
ಸಲ್ಲಿ.ಲಿರುವ ವರದಿಯ ಮೇಲಾದಕೊ ಅಂತಿಮ ತೀರ್ಮಾನ ಕೈಕೊಂಡು ನೆನೆಗುದಿಗೆ 
ಬಿದ್ದಿರುವ ಈ ಸಮಸ್ಯೆಯ ಮೇಲೆ ಸರಕಾರವು ಪರಡೆಯನ್ನೆ ಳೆದರೆ ಸಮಸ್ಯೆಯು 
ಪರಿಹಾರಗೊಳ್ಳುವದು. 


ಬಾಹ್ಯದ ಆಕ್ರಮಣದ ವಿರುದ್ಧ ಅಂತರಂಗದ ಹೋರಾಟವೇ ಎಲ್ಲ ಕ್ರಾಂತಿಗಳ 
ವಸ್ತು. 
ರವೀಂದ್ರ ನಾಥ ಠಾಗೋರ್‌ 


ಜೀವನದಲ್ಲಿ ಚಿತ್ತದ ವಿಕಾಸವೇ ಮಾನವ ಕುಲದ ಮುನ್ನಡೆ, 
—ಿಂಪಿ ಲಿಂಗಣ್ಣ 


ಪ್ರಗತಿ ಎಂದರೆ ಮೇಲಾದ ಗತಿ, ಅಥವಾ ಒಳ್ಳೆ ಯದನ್ನು ಗುರಿಯಲ್ಲಿಟ್ಟು ಕೊಂಡು 
ಮುಂದು ಮುಂದಕ್ಕೆ ಹೋಗುವ ನಡಿಗೆ. 


— ಡಿ. ವಿ. ಜಿ. 


ಸಂ 


ತಿಯನ್ನು ಸಹಿಸುವಂಥ ಜನರನ್ನು ನಿರ್ಮಿಸುವುದೇ ಸಂಸ್ಕೃತಿಯ ಮಹತ್ವದ 
ಸಾಧನೆ ಎನ್ನಬಹುದು. 


ಈ 


—ಫ್ರಾಂಕ್‌ಲಿನ್‌ ಜೋನ್ಸ್‌ 


ಮೂಲ: ಎಚ್‌. ಜಿ. ವೇಲ್ಸ್‌ 


ಅನು : ಯೆಮುನಾಬಾಯಿ ಆರ್‌. ರಾವ್‌ 


ಪ್ರಪಂಚದ ಸಂಕ್ರಿಸ್ತ ಇತಿಹಾಸ 
(ಮುಂದುವರಿದುದು) 


65. ಯೂರೋಪಿನಲ್ಲಿ ಯುದ್ಧಸನ್ನಾಹ ಮತ್ತು 1914-18ರ 
ಮಹಾಯುದ್ಧ 


ಅನ್ವಯಿಕ ವಿಜ್ಞಾನದಲ್ಲಿ ಅದ ಪ್ರಗತಿಯ ಫಲವಾಗಿ ಅಮೆರಿಕದ “ಹಜೆಹಡಗು 
ಶೈಲುಬಂಡಿಗೆಳ” ಪ್ರಜಾರಾಜ್ಯ ರೂಪುಗೊಂಡಿತು. “ಹಬೆಹಡಗಿನ ಸಾಮ್ರಾಜ್ಯ 
ವಾದ ಆಸಿಶ್ಚಿತ ಭವಿಷ್ಯದ ಬ್ರಿಟಿಷ್‌ ಸಾಮ್ರಾಜ್ಯವೂ ಹಾಗೇ ಪ್ರಪಂಚಾದ್ಯಂತ 
ಪಸರಿಸಿತು, ಆದರೆ ಜನಸಾಂದ್ರತೆ ದಟ್ಟಿವಾಗಿದ್ದ ಯೂರೋಪಿನ ಇತರ ರಾಷ್ಟ್ರಗಳ 
ಮೇಲೆ ಈ ಪ್ರಗತಿಯಿಂದ ಬೇಕೆ ವಿಧದ ಸರಿಣಾಮಗಳಾದುವು "ಕುದುರೆ ಬಂಡಿಯ 
ಯುಗದಲ್ಲಿ ಸ್ಥಿರೀಕರಿಸಲಾಗಿದ್ದ ಸರಹದ್ದು ಗಳೊಳಗೇ ಇವು ಇರಬೇಕಾಗಿಬಂತು. 
ಸಮುದ್ರದಾಜೆಯ ರಾಜ್ಯಗಳಲ್ಲಿ ಅನೇಕವುಗಳಲ್ಲಿ ಬ್ರಿಟನ್‌ ಆಗಲೇ ಠಾಣ್ಯಹಾಕಿದ್ದುದ 
ರಿಂದ ಅಲ್ಲಿ ಹರಡಲು ಇವುಗಳಿಗೆ ಆಗಲಿಲ್ಲ. ರಷ್ಯ ಒಂದಕ್ಕೆ ಮಾತ್ರ ಪೂರ್ವದಿಕ್ಕಿನಲ್ಲಿ 
ಹರಡಲು ಅಡ್ಡಿಯಿರಲಿಲ್ಲ. ಸೈಬೀರಿಯದ ಮೂಲಕ ಬಂದು ಭಾರೀ ಕೈಲು ಮಾರ್ಗ 
ಹಾಕಿದ ಈ ದೇಶ ಅಲ್ಲಿ ಜನಾನಿನೊಡನೆ ಕಾದಾಟದಲ್ಲಿ ಸಿಕ್ಕಿ ಹಾಕಿಕೊಳ್ಳುವವರೆಗೂ 
ಆಕಡೆ ನುಗ್ಗಿ ಬಳಿಕ ಆಗ್ಗೇಯಾಳಭಿಮುಖವಾಗಿ ಸರ್ಹಿಯ ಮತ್ತು ಇಂಡಿಯಗಳ ಕಡೆ 
ನುಗ್ಗಲು ಮೊದಲಿಟ್ಟಿ ತು, ಬ್ರಿಟನ್ನಿಗೆ ಇದು ಸಹನೆಯಾಗಲಿಲ್ಲ. ಯೂರೋಪಿನ 
ಇತರೆ ರಾಜ್ಯಗಳಲ್ಲಿನ ಉಸಿಂರಗಟ್ಟ ಸುವ ವಾತಾವರಣ ವಿಸರೀತವಾಗುತ್ತಾ ಹೋಯಿತು, 
ಮನುಷ್ಯ ಜೀವನಕ್ಕೆ ಹೊಸದಾಗಿ ಒದಗಿದ ಸೌಕರ್ಯಗಳ ಪೂರ್ಣಪ್ರ ಯೋಜನ ಪಡೆದು 
ಕೊಳ್ಳ ಬೇಕಾದಲ್ಲಿ ಈ ರಾಷ್ಟ್ರಗಳ ವ್ಯವಹಾರಗಳು ವಿಸ್ತಾರಗೊಳ್ಳಬೇಕಿತ್ತು. ಇದಕ್ಕೆ 
ಎರಡು ಮಾರ್ಗಗಳಿದ್ದುವು. ಒಂದು, ರಾಷ್ಟ್ರಗಳು ತಾವಾಗಿ ಮುಂದೆ ಬಂದು ಒಕ್ಕೂಟ 
ರಚಿಸಿಕೊಳ್ಳು ವುದು, ಎರಡನೆಯದು ಯಾವುದಾದರೊಂದು ಬಲಿಸ್ಕರಾಷ್ಟ್ರ ಇನಗಳನ್ನು 
ಬಲಾತ್ಕಾರದಿಂದ ಕೂಡಿಸುವುದು. ನವನಾಗರೀಕ ಚಿಂತನೆಯ ಪ್ರಕಾರ ಇವು ಮೊದಲ 


೧೨ ಮಾನವಿಕ ಕರ್ಣಾಟಕ 


ಮಾರ್ಗ ಹಿಡಿಯಬೇಕಿತ್ತು. ಆದರೆ ಅದುವರೆಗಿನ ರಾಜಕೀಯ ಪದ್ಧತಿಗಳ ಪ್ರ ಭಾವ 
ಯೂರೋಪನ್ನು ಎರಡನೆ ದಾರಿಕಡೆ ತಳ್ಳಿ ತು, 


ಮೂರನೆ ನೆಪೋಲಿಯನ್ನನ ಫ್ರಂಟ್‌ ಸಾಮ್ರಾಜ್ಯದ ಪತನ ಮತ್ತು ನೂತನ 


ಜರ್ಮನ" ಸಾಮ್ರಾಜ್ಯದ ಪ್ರತಿಷ್ಠಾಪನೆಗಳ ಫಲವಾಗಿ ಜರ್ಮನ್ನರ ನೇತೃತ್ವದಲ್ಲಿ 
ಯೂರೋಪಿನಲ್ಲಿ ಒಕ್ಕೂಟವೊಂದು ಸ್ಕಾಹಿತವಾಗಬ ಹುದೆಂದು ಮಾನವರು ಆಸೆ ಮತ್ತು 
ಭಯಗಳಿಂದ ಎದುರು ನೋಡುವಂತಾಯಿತು. ನಾಲ್ವತ್ತು ನಾಲ್ಕು ವರ್ಷಗಳ ಕಾಲ 
ಯೂರೋಪಿನ ರಾಜಕೀಯವೆಲ್ಲ ಈ ಸಾಧ್ಯತೆಯ ಮೇಲೆ ಕೇಂದ್ರೀಕೃತವಾಗಿದ್ದು 
ಒಂದು ಬಗೆಯ ಅನಿಶ್ಚಿತ ಶಾಂತಿ ನೆಲಸಿತ್ತು. ಕಾಗ್ಗಮನ್ನೆನ ಕಾಲದಲ್ಲಿ ಸಾಮ್ರಾಜ್ಯ 
ಒಡೆದುಹೋದಂದಿನಿಂದ ಯೂರೋಪಿನ ಮುಂದಾಳುತನಕ್ಲೆ ಜರ್ಮನಿಯ ಪ್ರತಿ ಸ್ಪರ್ಧಿ 
ಯಾಗಿದ್ದ ಫ.ನಗ್ಸ್‌ ರಷ್ಯ ದೊಡನೆ ಮೈತ್ರಿ ಬೆಳೆಸಿ ತನ್ನ ದೌರ್ಬಲ್ಯವನ್ನು ಸರಿಪಡಿಸಿ 
ಕೊಳ್ಳ ಲ; ಸಜಾ” ಆಸ್ಟ್ರಿಯ ಸಾಮ್ರಾ ಜೃದೊಡನೆ (ಒಂದನೆ ನೆಪೋಲಿಯನ್ನ ನ 

ಕಾಲದಲ್ಲ ಇದು ರವಿಶ್ರರೋಮನ್‌ ಸಾಮ್ರಾಜ್ಯದ ಪಟ್ಟ ವನ್ನು ಕಳೆದುಕೊಂಡಿತ್ತು) 
ಗಾ ಢವಾಗಿ ವ.ತ್ತು ಹೊಸ ರಾಷ್ಟ್ರವಾದ ಇಟಲಿಯೊಡನೆ "ಸಲ ವ ಟ್ರ ಗೆ ಜರ್ಮನಿ 


ಹೊಂದಿಕೊ-ಡಿತು. ಬ್ರಿಟನ್‌ ಮೊದಮೊದಲು ಯಥಾಪ್ರಕಾರ ಈ ಎದೆ  ಮಾನಗಳಲ್ಲಿ 


ಅರ್ಧ ಹೊರಗೆ ಅರ್ಧ ಒಳಗೆ ವ್ಯವಹರಿಸಿತು. ಆದರೆ ಜರ್ಮನಿಯು ದೊಡ್ಡ ಪ್ರ ಮಾಣದಲ್ಲಿ 


ಆಕ್ರಮಣಶೀಲ ನೌಕಾದಳವನ್ನು ಬೆಳೆಸಿಕೊಳ್ಳುತ್ತಾ ಹೋದಂತೆ ಇದು ತಾ | 
ಫ ಫ್ರಾಂಕೊರನ್ಯನ್‌ ಗುಂಪಿಗೆ ಸೇರಲೇಬೇಕಾಯಿತು.. ಜರ್ಮನಿಯ ಎರಡನೆ ವಿಲಿಯಂ : 


ಚಕ್ರವರ್ತಿ (1888-1918) ಮಹ್‌ತ್ವಾಕಾಂಕ್ಷೆಯುಳ್ಳ ವನಾಗಿದ್ದು ಸಮಯ ಹಡ 
ಗೊಳ್ಳುವ ಮುಂಚೆಯೇ ಸಮುದ್ರೋತ್ತ ರಸಾಹಸಗಳಲ್ಲಿ ತೊಡಗಿದನು. ಕಡೆಗೆ 


ಹ ವೈರಿಗಳ ಸಾಲಿಗೆ ಬ್ರಿಟನ್ನಿ ನೊಡನೆ ಜಪಾನ್‌ ಮತ್ತು ಅಮೆರಿಕ: 


ಸಂಯುಕ್ತ ಸಸಾ )ಿನಗಳೂ ಸೇರಿದುವು, 

ತಃ ಎಲ್ಲ ರಾಷ್ಟ್ರಗಳೂ ಶಸ್ತ್ರ ಬಲವನ್ನು ಬೆಳೆಸಿಕೊಂಡುವು. ವರ್ಷಗಳುರುಳಿದಂತೆ 
ಈ ರಾಷ್ಟ್ರಗಳ ಉತಾ ದನೆಯಲ್ಲಿ ಬಂದೂಕುಗಳ್ಳು ಇತರ ಯುದ್ಧ ಸಲಕರಣೆಗಳು 
ಯುದ್ಧ ಹಡಗುಗಳು ಇತ್ಯಾದಿಗಳ ತಯಾರಿಗೆ ಖರ್ಚಾಗುವ ಪ್ರಮಾಣ ಹೆಚ್ಚಾಗುತ್ತ 
ಹೋಯಿತು. ಎಷ್ಟೊ Wb ರಾಷ್ಟ್ರಗಳ ಮಧ್ಯದ ಸೂಕ್ಷ್ಮ ಇರುತೂಕ' ತಪ್ಪಿ 
ಇನ್ನೇನು ಯು ದ್ಧ ಹ ೨ ರಂಭವಾಯಿತೆನ್ಸ ಸುತ್ತಿ ತ್ತು, ಅಷ್ಟರಲ್ಲಿ ಹೇಗೋ ತಪ್ಪಿ 
ಹೋಗುತ್ತಿತ್ತು. ಅಂತೂ ಕಡೆಗೆ ಯುದ್ಧ ಪ್ರಾ ಸೊಭವಾಗಿಯೇಬಟ್ಟ ತು. ಜರ್ಮನಿ 
ಮತ್ತು ಪಸ ಗಳು ಫ್ರಾನ್ಸ್‌ ಸರ್ಬಿಯ ಮತ್ತು ರಷ್ಯಗಳ ಮೇಶೇರಿಹೋಡುಷ್ಟ! 
ಜರ್ಮುನ್‌ ಸೆ ನೈ ಗಳು ಬೆಲ್ಜಿಯಂ ಮೂಲಕ ಹಾದುಹೋದುವು, ತಕ್ಷಣ ಬೆಲ್ಜಿಯಂ 
ಪರವಾಗಿ ಬ್ರಿ ps ಯುದ್ಧ. ಸೆ ಸೇರಿಕೊಂಡಿತು. ಇದರ ಪರಿಣಾಮವಾಗಿ ಬಿ ಬ್ರಿಟನ್ಸಿ ನ 
ವಿತ್ರ ಜನಾನ ಯುದ್ಧ ಪ್ರವೇಶಿಸಿತು. ಬಲುಬೇಗ ಜರ್ಮನಿ ಪರವಾಗಿ ಟರ್ಕಿ 
ಹೋರಾಟಿಕ್ರಿ ಬಂದಿತು, 1915ರಲ್ಲಿ ಇಟಲಿ ಆಸ್ಟ್ರಿಯದ ವಿರುದ್ಧ ಯುದ್ಧಕ್ಕೆ ಸೇರಿತು, 


| 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೩ 


ಅದೇ ವರ್ಷದಲ್ಲಿ ಅಕ್ಟೋಬರಿನಲ್ಲಿ ಬಲ್ಗೇರಿಯವು ಕೇಂದ್ರ ಸಾಮ್ರಾ ಜ್ಯಗಳಾದ ಆಸ್ಟ್ರಿಯ 
ಹಂಗೇರಿ ಜರ್ಮನಿಗಳ ಕಡೆ ಹೋಯಿತು. 1916ರಲ್ಲಿ ರುಮೇನಿಯ 1917ರಲ್ಲಿ 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಮತ್ತು ಚೀನಗಳು ಜರ್ಮನಿಯ ವಿರುದ್ದ ಯುದ್ಧ 
ದಲ್ಲಿ ಪಾಲ್ಗೊಳ್ಳಲೇಬೇಕಾಯಿತು. ಈ ಭಾರೀ ಅನಾಹುತನಡೆಯಲು ಯಕ ಯಾರು 
ಎಷ್ಟರಮಟ್ಟಿಗೆ ಕಾರಣರು ಎಂದು ಹೊಣೆಹೊರಿಸುವುದು ಈ ಗ ಗ್ರಂಥದ ವ್ಯಾಪ್ತಿಯಲ್ಲಿಲ್ಲ. 
ಈ "ಯುದ್ಧ ಏಕೆ ಆಯಿತು ಅನ್ನುವುದೂ ಅಂಥ ದೊಡ್ಡ ಪ ತೆ ಅಲ್ಲ. ಹೀಗಾಗಬಹು 
ದೆಂಬುದನ್ನು ಮುಂಜೆಯೇ ಊಹಿಸಿ ಅದನ್ನು ತಪ್ಪಿ ಸಭ ಏಕೆ ಸಾಧ್ಯವಾಗಲಿಲ್ಲ 
ಎನ್ನುವುದು ಅದಕ್ಕಿಂತ ಕು ತೂಹಲಕರ ಸಂಗತಿ. ರಾಸ್ಟ್ರ ಗಳು ಬಿಚು ಮನಸ್ಸಿನಿಂದ 
ಉದಾರವಾಗಿ ವರ್ತಿಸಿದ್ದರೆ ಯೂರೋಪಿನಲ್ಲಿ ಒಗ್ಗಟ್ಟಿನ್ನು ತಂದು ಈ ಅನಾಹತ ವನ್ನು 
ತಪ್ಪಿಸ ಬಹುದಾಗಿತ್ತು. ಲಕ್ಷಗಟ್ಟ ಲೆ ಜನರು ಸ ೧ ಠೇಶ ಪ್ರೆ "ಮದಿಂದಲೋ ಮೌಢ್ಯ 
ದಿಂದರೋ ಉನಾಸೀನತೆಯಿಂದಲೂ ಇದನ್ನು ಅರಿತುಕೊಳ್ಳ ಲಿಲ್ಲವೆನ್ನುವುದು ಯುದ್ಧ 
ನಡೆಯಲು ಕೆಲವರು ಅನುವು ಮಾಡಿಕೊಟ್ಟ ರು Fi ್ಸಿ ವುದಕ್ಕಿಂತ ತೀವ್ರ 
ಆಲೋಚಿಸಬೇಕಾದ ವಿಷಯ 

ಈ ಯುದ್ಧ ದ ಘಟನೆಗಳ ವಿವರಗಳನ್ನು ಇಲ್ಲಿ ತಿಳಿಸುವುದು ಅಸಾಧ್ಯ ಆಧು ಶೆ 

ಅನ್ವ ಯಿಕ ವಿಜ್ಞಾ ನದ ಪ್ರಗತಿಯ ಫಲವಾಗಿ ಯುದ್ಧ ದ ಸ್ವರೂಪವೇ ತೀವ್ರ 
A ಸಕಬಾಂಗಾಂಸಿ ಎಂದು ಕೇವಲ ಕೆಲವೇ ತಿಂಗಳುಗಳಲ್ಲಿ ತಿಳಿಯಿತು. ಭೌತ 
ವಿಜಾ ಸ್ಹ ನವು ಮಾನವನಿಗೆ ಶಕ್ತಿನೀಡುತ್ತದೆ, ಲೋಹಗಳ ಬಳಕೆಯಲ್ಲಿ, ಪ್ರಯಾಣ 
ಮಾಡುವಲ್ಲಿ, ಕೋಗಚಿಕಿತ್ಸೆಯಲ್ಲಿ ಎಲ್ಲದರಲ್ಲಿ ಶಕ್ತಿನೀಡ:ತ್ತ ತ್ತದೆ, ಇದು ಒಳ್ಳೆ ಯಜಕ್ಕೆ 
ಉಪಯೋಗವಾತ್ತದೆಯೋ ಕೆಡು ಕುಮಾಡಲು bres od ತ್ರ ಜಯೋ ಎನ್ನು 
ವುದು ಪ್ರಪಂಚದ ಜನರ ರಾಜಕೀಯ ಹಾಗೂ ನೈ ತಿಕ ಬುದ್ಧಿ ಮಟ್ಟ, ವನ್ನ ವಲಂಬಿಸಿರು 
ತ್ರಡೆ. ಯೂರೋ ಪಿನ ಸರ್ಕಾರಗಳು ಓಬಿ: ಗಾಡ (1 ದ್ವ i ಮತ್ತು ಜಳ 
ಸುಳಿಯಲ್ಲೇ ಇದ್ದುವು. ಅವುಗಳಿಗೆ ಈಗ ಎಂದೂ ಇಲ್ಲದಿದಷ್ಟು ವಿನಾಶಕಾರರ ಹಾಗೂ 
ಪ್ರತಿರೋಧಕ ಶಕ್ತಿಗಳು ಸಿಕ್ಕಿದುವು, ಪ್ರಪಂಚಕ್ಕೇ ಬೆಂಕಿ ಹತ್ತಿ ದಂತಿತ್ತು ಈ ಯುದ್ಧ 
ಪವ ಮೆತ್ತು ಪರಾಜಿತರು ಇಬ್ಬ ರಿಗೂ ಅವರ ಮಧ್ಯದ ಮೂಲ ವಿವಾದಕ್ಕೆ 
- ಮಿತಿಮೀರಿ ಏನೂ ಹೋಲಿಕೆಯಿಲ್ಲದಷ್ಟು ನಷ್ಟ ಸಂಕಷ್ಟ ಗಳುಂಟಾದುವು. ಯುದ್ಧ ದ 
ಮೊದಲ ಹಂತದಲ್ಲಿ ಜರ್ಮನರು ಪ್ಯಾರಿಸ್‌ ಮೆ "ಕೆ ಭಯಂಕರ ರೀತಿಯಲ್ಲಿ ನುಗ್ಗಿ ದರು 
ಮತ್ತು ರಷ್ಯನರ? ಇದೇ ರೀತಿ ಪೂರ್ವ ಸ್ರ ಸ್ಯ ವನ್ನು ಆಕ್ರ ಮಿಸಿದರು. ಈ ಎರಡೂ 
ಕಡೆ ಆಕ್ರಮಣಕಾರರನ್ನು ಎದುರಿಸಿ ಏಂದಿರುಗಿಸಲಾ ಸಾ ಬಳಿಕ ರಕ್ಷಣಾತ್ಮಕ 
ಯುದ್ದ ಕ್ರಮಗಳು ಉತ್ತ ಮಗೊಂಡವು. ಕಂದಕಗಳಲ್ಲಿದ್ದು ಕೊಂಡೇ ಯುದ್ಧ ಮಾಡುವ 
ಪದ್ಧತಿ ಶೀರ್ಥವಾಗಿ ವ್ಯಾಪಿಸಿತು, ಕಡೆಗೆ ಏನಾಯಿತೆಂದರೆ ಪರಸ್ಪರ ನಿರೋಧಿಗಳಾದ 
ಸೈ ನ್ಯ ಗಳು CL: ಅಗಲಕ್ಕೂ ವ್ಯಾಪಿಸಿದ ಕಂದಕಗಳಲ್ಲಿ ಎಷ್ಟೋಕಾಲ 
ಸುಮ್ಮನೆ ಕಾಲ ಕಳೆಯಸುವಂತಾಯಿತು, ಇವು ಮುಂದುವರಿಯ ಬೇಕೆಂದರೆ ಅಪಾರ 


೧೪ ಮಾನವಿಕ ಕರ್ಣಾಟಕ 


ಜೀವಹಾನಿ ಸಂಭವಿಸುತ್ತಿತ್ತು, ಒಂದೊಂದು ಸೈನ್ಸದಲ್ಲೂ ಮಿಲಿಯನ್‌ ಗಟ್ಟಲೆ 
ಸೈನಿಕರಿದ್ದೆ ರು. ಒಂದೊಂದು ಸೈನ್ಯಕ್ಕೂ ಬೆಂಬಲವಾಗಿ ಆ ದೇಶದ ಇಡೀ ಜನತೆಯೇ 
ಆಹಾರ ಶತ್ರ್ರ ಸರಬರಾಜು ಮಾಡಲು ನಿಂತಿರುತಿತ್ತು, ಯುದ್ಧ ಚಟುವಬಕೆಗಳಿಗೆ 
ಬೆ:ಕಾಗ:ವಂಥದಲ್ಲದೆ ಬೆ/ರೆ ಯಾವ ವಿಧದ ಉತ್ಪಾದನೆಯೂ ಹೆಚ್ಚು ಕಡಿಮೆ ನಿಂತೇ 
ಹೋಗಿತ್ತು. ಶಕ್ತರಾದ ಗಂಡಸರೆಲ್ಲ ಸೈನ್ಯಗಳಲ್ಲೋ ನೌಕಾದಳಗಳಲ್ಲೋ ಇವಗಳಿಗೆ 
ಸಾಮಾನು ಒದಗಿಸುತ್ತಿದ್ದ ತಶ್ಕಾಲಕ್ಟೆ ಹೇಗೋ ಆಳವಡಿಸಿದ ಕಾರ್ಲಾನೆಗಳಲೋ ' 
ಇದ್ದರು. ಕೈಗಾರಿಕಾ ಕ್ಷೇತ್ರದಲ್ಲಿ ಎಷ್ಟೋಕಡೆ ಗಂಡಸರ ಸ್ಫಾ ನಕ್ಕೆ ಹೆಂಗಸರೇ ಬಂದರು. 
ಯುದ್ಧದಲ್ಲಿ ತೊಡಗಿದ್ದ ದೇಶಗಳಲ್ಲಿ ಬಹುಶಃ ಅರ್ಧ ಜನ ಈ ಸಮಯದಲ್ಲಿ ತಮ್ಮ 
ವೃತ್ತಿಯನ್ನು ಬದಲಾಯಿಸಿದರು. ಸಾಮಾಜಿಕವಾಗಿ ಎಷ್ಟೊ ಜನರನ್ನು ಬೇರುಕೆತ್ತು ' 
ಬೇಕಿಡೆ ನೆಟ್ಟಂತಾಯಿತು, ಯುದ್ಧಕ್ಕೆ ತತ್ಕಾಲಕ್ಕೆ ಏನೇನು ಬೇಕೋ ಅಷ್ಟಕ್ಕಾಗಿ 
ಮಾತ್ರ ಶಿಕ್ಷಣ ವತ್ತು ವೈಜ್ಞಾನಿಕ ಕಾರ್ಯ ನಡೆಯುತ್ತಿತ್ತು, ಯುದ್ಧ ಕೈ 
ಸಂಬಂಧಿಸಿದ ನಿಯಂತ್ರಣ ಕೃಮಗಳು ಮತ್ತು ಪ್ರಚಾರದ ಅವಶ್ಯಕತೆಗಳಿಂದಾಗಿ 
ವರ್ತಮಾನ ಪ್ರಸಾಗವೂ ತಿ:ರಾ ಕುಂಠಿತವಾಯಿತು. 

ಯುದ್ಧದ ಈ ರೀತಿ ಬಿಕ ಟಿ ನ ಪರಿಸ್ಥಿ 4 ನಿಧಾನವಾಗಿ ಒಂದು ರೀತಿಯ ಯುದ್ಧ 
ತಂತ್ರ ಕೈಡೆಗೊಟ್ಟಿ ತು. ಯುದ್ಧಮಾಡುತ್ತಿರುವವರ ಮೇಲೆ ವಾಯುಮಾರ್ಗವಾಗಿ 
ಆಕ್ರಮಣ ಮಾಡುವುದು ಮತ್ತು ಸೈನ್ಯಗಳ ಹಿಂದೆಹೋಗಿ ಆಲ್ಲಿ ಯೋಧರಿಗಾಗಿ ಇರುವ 
ಆಹಾರ ಸಾಮಗ್ರಿಗಳನ್ನು ನಾಶಮಾಡುವುದು. ಬಂದೂಕುಗಳ ಗಾತ್ರ ಮತ್ತು 
ಹಾರುದೂರಗಳ. ಒಂದೇ ಸಮನೆ ಉತ್ತಮಗೊಳ್ಳುತಾ ಹೋದುವು. ವಿಷವಾಯು 
ಬಾಂಬುಗಳು ಮತ್ತು ಸಣ್ಣ ಚಲಿಸುವ ಕೋಟಿಗಳು ಎನ್ನ ಬಹುದಾದ ಟ್ಯಾಂಕುಗಳೂ 
ಮುಂತಾದ ಜಾಣತನದ ಸಾಧನಗಳೂ ಬಳಕೆಗೆ ಬಂದುವು, ಇವೆಲ್ಲವುಗಳ ಉದ್ದೇಶ 
ಕಂದಕಗಳಲ್ಲಿದ್ದ ಸೈನಿಕರ ಪ್ರತಿಕೋಧ ಶಕ್ತಿಯನ್ನು ಮ:ರಿಯುು:ವುದೇ ಆಗಿತ್ತು. 
ಇವೆಲ್ಲವುಗಳಲ್ಲಿ ವಾಯು ಆಕ್ರಮಣವೇ ಆತ್ಯಂತ ಕ್ರಾಂತಿಕಾರಿಯಾದುದು, ಎರಡೇ 
ಆಯಾವ ಗಳಲ್ಲಿ ನಡೆಯುತ್ತಿದ್ದ ಹೋರಾಟ ೭ಗ ಮೂರನೆ ಆಂ ಕಾಮವನ್ನು 
ಹೊಕ್ಕಿತು. ಇದುವರೆಗೆ ಎರಡು ಸೈನ್ಯಗಳು ಭೂಮಿಂ ಮೇಲೆ ಪಯಣಿಸಿಬಂದು 
ಒಂದನ್ನೊಂದು ಸಂಧಿಸಿದಲ್ಲಿ ಮಾತ್ರ ಯನದ್ಧೆ ನಡೆಯುತ್ತಿತ್ತು. ಈಗ ಅದು ಎಲೆ ಲ್ಲೂ 
ನಡೆಯಲಾರಂಭಿಸಿತ:. ಮೊದಲು ಜೆಪಲಿನ್‌ ಬಳಿ ಬಾಂಬ: ಹಾಕುವ ನಿಮಾನ 
ಹೀಗೆ ಉಪಯೋಗಕ್ಕೆ ಬಂದುವು, ಕಾದಾಟವ್ರ ಮೊದಲಿನ ರಣರಂಗದ ಮೇಲೆ 
ಹಾದು ಅದರಾಚೆ ಹೋಗಿ ಅಲ್ಲಿರುತ್ತಿವ್ದ ಸಾಮಾನ್ಯ ನಾಗರೀಕ ಚಟುವಟಕೆಗಳೆಲ್ಲದ 
ರಲ್ಲೂ ತಲೆಹಾಕಿತು, ಅದರ ಕಾರ್ಯಕ್ಷೇತ್ರ ವಿಸ್ತಾರವಾಗುತ್ತಲೇ ಹೋಯಿತು, 
ನಾಗರೀಕ ಯುದ್ಧ ವ್ಯವಹಾರಗಳಲ್ಲಿ ಅದುವರೆಗೆ ನಡೆಸಿಕೊಂಡುಬರುತ್ತಿದ್ದ 
ನಾಗರೀಕರು ಯೋಧರು ಎಂಬ ಪ್ರತ್ಯೇಕತಾಭಾವನೆ ಅಳಿಸಿಹೋಯಿತು; ಆಹಾರ 
ಬೆಳೆಯುವವರು, ಬಟ್ಟಿ ಹೊಲಿಯವವರು, ಮರ ಕಡಿಯುವವರು ಮನೆ ರಿಪೇರಿ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧% 


ಮಾಡುವವರು ರೈಲ್ವೆ ನಿಲ್ದಾಣಗಳು ಮಳಿಗೆಗಳು ಎಲ್ಲರನ್ನೂ ಎಲ್ಲವನ್ನೂ ನಾಶ 
ಮಾಡಬೇಕು ಎಂಬುದೇ ಯುದ್ಧ ನೀತಿಯಾಯಿತು. ತಿಂಗಳುಗಳು ಕಳೆದೇತೆ ವಾಯು 
ಯುದ್ಧ ಮತ್ತೂ ಕ್ರೂರವಾಗುತ್ತಾ ಹರಡುತ್ತಾ ಹೋಯಿತು. ಕಡೆಗೆ ಯ:ರೋಪಹಿನಲ್ಲಿ 
ಎಷ್ಟೋ ಕಡೆ ರಾ ಪ್ರದೇಶಗಳು ಸದಾಕಾಲ ಆಕ್ರಮಣ ಕ್ಕೊಳಗಾಗಿರು 
ವಂಕೆದೇ ಇನ) ವು. ರಾತ್ರಿ ವಿಮಾನದಾಳಿ ಸಾಮಾನ್ಯವಾಗಿ ಹೋಯಿತು. 
ಇಂಥ ಧಾಳಿಗಳಿಗೆ ಸುಲಭವಾಗಿ ಸಿಗುತ್ತಿ ದ್ದ ಲಂಡನ್‌ ಪ ಪ್ಯಾರಿಸ್ಸುಗಳಲ್ಲಿ ಪ್ರತಿರಾತ್ರಿ 
ಯಾರಿಗೂ ನಿದ್ದೆಯೂ ಇಲ್ಲದೆ ಹೋಯಿತು. ಬಾಂಬುಗಳ ಸಿಡಿತ ಮತ್ತು ಮಾನ 
ನಾಶಕ ಬಂದೂಕುಗಳ ಹೊಡೆತಗಳಿಂದ ತಡೆಯಲಾರದಷ್ಟು ಗಲಾಟಿಯಾಗುತ್ತಿತು. 
ಅಗ್ನಿ ಶಾಮಕ ದಳದ ವಾಹನಗಳು ಮತ್ತು ಅ್ಯಂಬುಲೆನ್ಸ್‌ ಗಾಡಿಗಳು ಕತ್ತಲು ಕವಿದ 
So ರಸ್ತೆಗಳಲ್ಲಿ ದಡದಡನೆ ಓಡಾಡುತ್ತಿದ್ದುವು. ಮುದುಕರು ಮತು, ಮಕ್ಕಳ 
ಶರೀರ ಮತ್ತು ಮನಸ್ಸು ಗಳ ಮೇಲೆ ಇದರಿಂದ ಅತ್ಯಂತ ಹಾನಿಕರ 'ಸರಿಣಾಮ 
ಉಂಟಾಯಿತು. ಯಾರಿಗೂ ನಿಶ್ಚಿಂತೆಯಂಬುದೇ ಇರಲಿಲ್ಲ. ಮುಕ್ಕಾಲುಪಾಲು 
ಜನರು ಜನ ಹಿಂದೆಂದೂ ಇಲ್ಲದಷ್ಟು ತೊಂದರೆಗೊಳಗಾಗಿದ್ದ ರು. 

1918ರ ನವೆಂಬರಿನಲ್ಲಿ ಹೋರಾಟ ಕೊನೆಗಂಡಿತು. ಆ ವರ್ಷದ ವಸಂತದಲ್ಲಿ 
ಮಹತ್ತರ ಪ್ರಯತ್ನಮಾಡಿ ಜರ್ಮನ್ನರು ಇನ್ನೇನು ಪ್ಯಾರಿಸ್ಸಿ ನ ಹತ್ತಿರ ಬಂದಿದ್ದರು, 
ಆದರೆ ಅ ಮಳೆಗೆ ಕೇಂದ್ರ ಬಲಗಳ ಶಕ್ತಿ 1 isis pe ಚೈ ತನ್ಯ ಮತಃ 
ಸಾಮಗ್ರಿ ಶಕ್ತಿ, ಎರಡೂ ಮುಗಿದು ಹೋಗಿದ್ದವು 


66: ರಷ್ಯ ದ ನೂತನ ವ್ಯ ವಸ್ಥೆ 
pe ಕೇಂದ್ರ ಬಲಗಳು ಕುಸಿಯುವುದಕ್ಕೆ ಒಂದು ವರ್ಷಕ್ಕಿಂತಲೂ ಮೊದಲೇ 

ಬೈಜಾಂಟೈನ್‌ ಸಾಮಾ ತ್ರಾಜ್ಯದೆ ಮ A ಡು ಹೆ: ಳಿಸೊಳ್ಳು ತ್ತಿದ್ದ ರಷ್ಯ ದ 
ಅರ್ಧಂಬರ್ಧ ಪೌರ್ವಾತ್ಯ ವೆಸಾದನಿಯ ರಾಜನ ಭುತ್ತ್ವ ಬಿಜ. ಹೋಗಿತ್ತು. 
ಯುದ್ಧ ಕ್ರೈ ಕೆಲವು ವರ್ಷ 3 ೊಡೆಲಿನಿಂಡಲೇ ಈ ಅಡಳಿತ `ಒಳಗಿನಿಂ” ಗೆದ್ದೆ ಲು ತಿಂದಂತೆ 
ಹಳು ಟ್‌ ರಾಜನ ಆಸ್ಥಾನ ಧಾರ್ಮಿಕನ ಸೋಗುಹಾಕಿದ್ದ ರಾಸ್ಪುಟಿನ್‌ 
: ಎಂಬೊಬ್ಬ ವಿಲಕ್ಷಣ Wards ತ ಪ್ರಭಾವಕ್ಕೆ ಒಳಗಾಗಿತ್ತು. "ಸಿಕ್ಕ ಮತ್ತು 

ಸೈನೈ (ತೆ ಆಡಳಿತಗಳೆಲ್ಲ ಅತೀವ ಅವ್ಯವಸ್ಥೆ ಮತ್ತು ಭ್ರಷ್ಟಾಚಾರಗಳಿ 
ಸೊಳಗಾಗಿದ್ದು ವು. ಯ'ದೃ ಪಾ )ರಂಭವಾದಾಗ ರಷ್ಯದಲ್ಲಿ ದೀಶ ಪ್ರೇಮ ಒಂದು 
ಉತ್ಪಾ ಹೆದೆ ಬುಗ್ಗೆಯನ್ನೇ "ಎಬ್ಬಿ ಹತು. ಬಹು ರೊಡ್ಡ ದಾದ ಒಂದು ಸೆ ಸೈನ್ಯವನ್ನು 
ಒತ್ತಾ "ಯುದಿಂದ Ni. ಇದಕ್ಕೆ ಸಾಕಷ್ಟು ಸರಿಯಾದ ಸಕ 
: ಸರಂಜಾಮುಗಳೂ ಇರಲಿಲ್ಲ, ದೆಕ್ಷರಾದ ಕೆಲಸ ಬಲ್ಲ ಅಧಿಕಾರಿಗಳೂ ಇರಲಿಲ್ಲ. 

ಸರಿಯಾದ ಸಸಬರಾಜೂ ಇಲ್ಲದ ವಣರ್ಗದರ್ಶನವೂ "ಇಲ್ಲದ ಈ ಭಾರೀ ಸೇನೆಯನ್ನು 
ಜರ್ಮನಿ ಮತ್ತು ಅಸ್ಟ್ರಿಯಗಳ ಕಡೆ ನುಗ್ಗಿಸಿದರು, 


೧೬ ಮಾನವಿಕ ಕರ್ಣಾಟಕ 


ಯುದ್ಧಗಳ ಜೊತೆ ಜೊತೆಗೇ ಮಹಾ ಜಾಡ್ಯಗಳೂ ಬರುತ್ತವೆ, ಅದರೆ 
ಈ ಯುದ್ಧದ ಅಂತ್ಯದವರೆಗೆ ಅಂದರೆ 1918ರ ವರೆಗೆ ಹೀಗಾಗಲಿಲ್ಲ. ನಾಲ್ಕು 
ವರ್ಷಗಳ ಕಾಲ ಆಧುನಿಕ ವೈದ್ಯಶಾಸ್ತ್ರ ಆ ರೀತಿಯ ಅಂಟುರೋಗ ಬಂದಂತೆ 
ತಡೆಹಿಡಿದಿತ್ತು. ಬಳಿಕ ಪ್ರ ನಂ ಚದ ಎಲ್ಲೆಡೆಯಲ್ಲೂ ಇನ”ಫ್ಲೂ ಯೆ:ಂಜಾ ತಲೆದೋರಿ 
ಅನೇಕ ಮಿಲಿಯನ" ಜನಗ ಸಾವಿಗೆ ಕಾರಣವುಯಿತು. ರೋಗದಂತೆ ಕ್ಷೂಮವನ್ನೂ 
ಕೆಲಕಾಲ ತಡೆಹಿಡಿದಿಡಲಾಗಿತ್ತು. ಆದರೆ 1918ರ ಅರಂಭದಲ್ಲಿ ಯೂರೋಪಿನ ಬಹು 
ಭಾಗ ಕೃತಕ ನಿಯಂತ್ರಣೆ ಗೊಳಪಟ್ಟ ಒಂದು ರೀತಿ ಅರ್ಥಕ್ಷಾನುದಲ್ಲಿತ್ತು. ಪ್ರಪಂಚದ 
ಎಲ್ಲ ಸ್ರದೇಶಗಳಿಂದಲೂ ರೈತರು ಅನೇಕರು ಯುದ್ಧಮಾಡಲು ಹೋಗಿದ್ದೂದರಿಂದ 
ಆಹಾರ ಉತ್ಪಾದನೆ ಕಡಿಮೆಯಾಗಿ ಹೋಗಿತ್ತು. ಆಹಾರದ ಸಾಗಣೆಗೂ ಹಂಚಿಕೆಗೂ 
ಬೇಕಾದಸು್ಯ ಅಸ್ಮಿ ಗಳು ಬಂದುವು. ಆಹಾರತುಂಬಿದ ಹಡಗುಗಳನ್ನು ಸಬ”ಮೆರೀನುಗಳು 
ಮುಳುಗಿಸುತ್ತಿದ್ದುವು. ದೇಶಗಳ ನಡುವಿನ ಎಲ್ಲೆ ಗಳಲ್ಲಿ ನಿರ್ಬಂಧಗಳಿದ್ದು ದರಿಂದ 
ವಾಡಿಕೆಯ: ವಾಣಿಜ್ಯ ಮಾರ್ಗಗಳು ನಿರುಪಯುಕ್ತವಾಗಿದ್ದು ವು. ಪ್ರಸಂಚಾದ್ಯಂತ 
ಸಾರಿಗೆವ್ಯವಸ್ಥೆ ಹದ” ಟ್ಟು ಹೋಗಿತ್ತು. ಕಡಿನೆ ಯಾಗುತ್ತಿದ್ದ ಆಹಾರ ದಾಸ್ತಾನು 
ಗಳನ್ನು .ಸರಕಾರಗಳೇ ವಹಿಸಿಕೊಂಡು ರೇಷನ” ವ್ಯವಸ್ಥೆ ಯನ್ನು ಜಾರಿಗೆ ತಂದುವು, 
ಈ ವ್ಯವಸ್ಥೆ ತಕ್ಕಮಟ್ಟಿಗೆ ಯಶಸ್ವಿಯಾಯಿತು ಯುದ್ಧದ ನಾಲ್ಕನೆಯ ವರ್ಷದ 
ಹೊತ್ತಿಗೆ ಪ್ರನಂಚದಲ್ಲೆಲ್ಲ ತಹಾರ ಅಷ್ಟೆ ಅಲ್ಲದೆ ಬಟ್ಟಿ ಬರ್ಕೆ ವಸತಿ ಸೌಕರ್ಯ ಮತ್ತಿತರ 
ಬಳಕೆ ಸಾಮಾನುಗಳೆಲ್ಲದರ ಕೊ:ತೆಯಿಂದ ಜನ ತೊಳಲುತ್ತಿದ್ದರು ವ್ಯವಹಾರ 
ಮತ್ತು ಆರ್ಥಿಕ ವ್ಯವಸ್ಥೆ ಗಳು ತೀರಾ ಹೆದಗೆಟ್ಟು ಹೋಗಿದ್ದು ವು. 

19145 ಸೆಕ್ಕೆಂಬರಿನಲ್ಲಿ ಹೀಗೆ ರಷ್ಯದ ಸೈನ್ಯ ಪೂರ್ವ ಪ್ರಷ್ಯಕ್ಕೆ ನುನ್ನಿದುದ 
ರಿಂದ ನೊಸಲ) ಪ್ಯಾರಿಸ್ಸಿನ ನೋಲೆ ಖಶಸ್ತಿ ಯಾಗಿ ನುಗ್ಗಿದ್ದ ಜರ್ವನರ ಗಮನ ಇತ್ತ 
ಕಡೆ ತಿರುಗಿತೆ: ಬದ ಸಲ್ಲಿ ಸುಶಸೆ.ವಿಲ್ಲ ಘ್ರುನ್ಸಿನ ಮೇಲೆ ನಡೆದ ಈ ನಿರ್ಣಾಯಕ 
ವೊನಲ ನಾಳಿಯಿ)ಂದ ಫ)ನ್ಸು ಸುಪೂರ್ಣವಾಗಿ ರತನವಾಗುವುದನ್ನು ಸರಿಯಾದ 
ವಾರ್ಗವರ್ಶನವಿಲ್ಲವ ರಷ್ಯ ಸೈನ್ಯದಲ್ಲಿದ್ದ ಲಕ್ಷೋಪ ಲಕ್ಷ ಬಡ ರೈತರ ಸಂಕಷ್ಟ ಸಾವು 
ಗಳು ಕಪ್ಪಿಸಿದುವು, ಈ ಬಡರಾಜಖಿ ಗೂಗೆ ಸಶ್ಚಿಮ ಯ ೂಸೋಪಷ್ಟೂ ಚಿರಜ.ಣಿ 
ಯಾಗಿರಬೇಕು. ವಿಸ್ತಾರ ಆ ಪ್ರದೇಶದಲ್ಲಿ ಪಸರಿಸಿದ್ದ ಸುಸಂಘಟತವಲ್ಲದಿದ್ದ ಈ 
ಸಾನ್ರೂಜ್ಯಕ್ಕೆ ಈ ಸುದ್ಧದ ಭಾತ ಅತಿಸಣಗಿ ಹೋಯಿತು, ಬಂದೂಕುಗಳು ಮತ್ತು 
ಬಂದೂಕಿನ ಮದ್ದು ಗುಂಡುಗಳನ್ನು ಸಹಕೊಡಸಿ ರಷ್ಯದ ಸಾಮಾನ್ಯ ಸಿಪಾಯಿಗಳನ್ನು 
ರಣರುಗಕ್ಕಿ ಕಳುಹಿಸಲಾಗುತ್ತಿತ್ತು, ಇವರ ಮೇಲ್ಪಟ್ಟ ಅಧಿಕಾರಿಗಳು ಹಾಗೂ 
ಜನರಲ್ಲುಗಳು ತಮ್ಮ ರಣೋತ್ಸಾ ಹದ ಅಮಲಿನಲ್ಲಿ ಈ ಸಿಪಾಯಿ:ಗಳನ್ನು ಅನ್ಯಾಯವಾಗಿ 
ಹಾಳುಮಾಡಿದರು. ಮೂಕ ಪ್ರಾಣಿಗಳಂತೆ ಈ ಸಿಪಾಯಿಗಳೂ ಮೌನವಾಗಿ ಎಲ್ಲ 
ಸಹಿಸಿಕೊಂಡಿದ್ದಂತೆ ತೋರಿತು. ಆದರೂ ಎಂಥಾ ಅಜ್ಞಾನಿಗಳ ಸಹನಾಶಕ್ತಿಗೂ 
ಒಂದು ಮಿತಿ ಇರುತ್ತದೆ, ವಂಚನೆಗೊಳಗಾಗಿ ದುಃಸ್ಥಿತಿಗೆಳದಿ ಈ ಜನರ ಸೈನ್ಯ 


ಪ್ರಪಂಚದ ಸಂಕ್ಷಿಪ್ತ. ಇತಿಹಾಸ ೧೭ 


ತ್ಪಾರನ ಬಗೆಗೆ ತೀವ್ರವಾದ ಜುಗುಫ್ಸೆ ಬೆಳೆಯುತ್ತಿತ್ತು. ರಷ್ಯದ ಪಾಶಾ ತ್ಯ ಮಿತ್ರ ರಿಗೆ 
19155 ಅಂತ್ಯದಿಂದ ಮುಂದೆ ತ ವಿಷಯ ಆತಂಕ ಹು ಟಸುವಂತಿತ್ತು. 
1916ರಲ್ಲಿ ರಷ್ಯ ಆಕ್ರಮಣ ಪ್ರವೃತ್ತಿ ಬಿಟ್ಟು ಆತ್ಮರಕ್ಷಣೆಯಲ್ಲಿ ನಿರತವಾಯಿತು. 
ಅದು ತಂ ಪ್ರತ್ಯೇಕ ಕಾಲುಮಾಡಿಕೊಳ್ಳಬಹುದಂಬ ವದಂತಿಗಳೂ 
ಹರಡಿದುವು. 

1916ರ ಡಿಸೆಂಬರ” 16ರಂದು ಪೆಟ್ರೋಗ್ರಾಡಿನ ಭೋಜನಕೂಟವೊಂದರಲ್ಲಿ 
ರಾಸ್‌ಪುಟನ್ನನ ಕೊಲೆಯಾಯಿತು ಕಾಲಮೀರಿದ ಮೇಲೆ ತ್ಸಾರ್‌ ಪ್ರಭುತ್ವವನ್ನು 
ಸುವ್ಯವಸ್ಥಿ ತಗೊಳಿಸಲು ಪ್ರಯತ್ನ ನಡೆಯಿತು. ಮಾರ್ಚ್‌ ಹೊತ್ತಿಗೆ ಒಂದಾದ 
ಮೇಲೊಂದರಂತೆ ಘಟನಾವಳಿಗಳು ನಡೆದುವು, ಆಹಾರಕ್ಕಾಗಿ ನಡೆದ ಡೊಂಬಿಗಳು 
ಪೆಟ್ರೊಗ್ರಾಡಿನಲ್ಲಿ ಬಂಡಾಯದ ರೂಪ ತಾಳಿದುವು. ದುಮಾ ಎಂದು ಕರೆಯುತ್ತಿದ್ದ 
ಪ್ರತಿನಿಧಿ ಸಭೆಯನ್ನು ಹತ್ತಿಕ್ಕಲು ಪ್ರಯತ್ನ ನಡೆಯಿತು. ಉದಾರ ಪಕ್ಷದ 
ಮುಖಂಡರನ್ನು ಸೆರೆಯಲ್ಲಿಡಲೂ ಪ್ರಯತ್ನಿಸಲಾಯಿತು, ಲ್ವೋಫ್‌ ಎಂಬ 
ಶ್ರೀಮಂತ ಸರ್ದಾರನೆ ಕೈಕೆಳಗೆ ಒಂದು ಹೆಂಗಾಮಿ ಸರ್ಕಾರ ರಚನೆಯಾಯಿತು. 
ಮಾರ್ಚ್‌ 15ರಂದು ಕ್ಯಾರ್‌ ಪದವಿ ತ್ಯಾಗಮಾಡಿದನು. ಹತೋಟ ಮೀರಿ ತೀವ್ರ 
ಮಾರ್ಗಕ್ಕೆ ಹೋಗದಂಥ ಮಿತಗಾಮಿ ಕ್ರಾಂತಿ ಬಹುಶಃ ಹೊಸತ್ಸಾರನ ಅಧೀನದಲ್ಲಿ 
ನಡೆಯಬಹುದೆಂದು ಕೆಲಕಾಲ ಎನ್ನಿಸಿತು. ಆದರೆ ಜನಸಾಮಾನ್ಯರ ನಂಬಿಕೆ 
ಪೂರ್ಣನಾಶವಾಗಿದೆಯೆಂದೂ ಇಂಥ ರಾಜಿ ಮನೋಭಾವ ಅವರಲ್ಲಿಲ್ಲವೆಂದೂ ಬಹು 
ಬೇಗ ತಿಳಿದು ಬಂತು. ಯೂರೋಪಿನ ಹಳೆವ್ಯವಸ್ಥೆ, ತ್ಸಾರ್‌ಗಳ್ಳು ಯುದ್ಧ ಗಳು, 
ಪ್ರಬಲ ರಾಷ್ಟ್ರಗಳು ಇವೆಲ್ಲದರ ಬಗ್ಗೆ ರಷ್ಯನ್ನರ ತಲ್ಲು ಕೋಸಿಹೋಗಿತ್ತು. 
Rei ಬಿಡುಗಡೆ ಬೇಕಾಗಿತ್ತು ಆದೂ ಸಹಿಸಲಸಾಧ್ಯವಾದ ಸಂಕಷ್ಟ ಗಳಿಂದ, 
ಅತಿಶೀಘ್ರವಾಗಿ ರಷ್ಯದ ಮಿತ್ರರಿಗೆ ಆದೇಶದ ನಿಜಸ್ಥಿತಿಯ ಬಗ್ಗೆ ಏನೂ ತಿಳಿದಿರಲಿಲ್ಲ. 
ರಷ್ಯ ದೀಶದ ಬದಲು ತ್ಸಾ ರನ ಆಸ್ಥಾ ನದಲ್ಲೇ ದ್ದ ಸ್ಟಿನೆಟ್ಟಿದ್ದ ರೊಡ್ಡಸಿ ಓಕೆ ಜನರಾದ 
೩ ಈ ಹೊಸ ಪರಿಸ್ಥಿ ಯಲ್ಲಿ ನೇ ಸಮನೆ "ಎಡವುತ್ತಾ ನಡೆದರು. ಈರಾಯ 
ಭಾರಿಗಳಿಗೆ ಪ್ರಜಾಪ್ರಾತಿನಿಧ್ಯದಲ್ಲಿ ಸ್ವಲ್ಪವೂ ವಿಶ್ವಾ ಸವಿರಲಿಲ್ಲ ಈ ಹೊಸ 
ಸರ್ಕಾರವನ್ನು. ಸಾಧ್ಯವಿದ್ದಷ್ಟೂ ನೇಚಿನ `ೈಕ್ಕಿಸಬೇಕೆಂಬ ಮನೋಭಾವ ಸ್ಪಷ್ಟ 
ವಾಗಿತ್ತು. "ಅಕಷ ವ್ಯ ಕೆ ತ ದ ವಾಗ್ಮಿ ಕೆರೆನ"ಸ್ಕಿ ರಷ್ಯದ ಈ ಪ್ರತಿನಿಧಿ ರರ 
ಮುಖಂಡನಾಗಿದ್ದನು. ಸಥ ಕ್ರಾ ಂತಿಯೇ ಸರಯಾಗಿ ತೀವ್ರಗಾಮಿ 
ಕ್ರಾಂತಿಕಾರಿದಳಗಳು ಸ್ಥ ದೇಶದಲ್ಲಿ ಕಕೆನ್‌ಸ್ವಿಯನ್ನು ಎದುರಿಸಿದರೆ ಸರಜೀಶಗಳ ಮಿತ್ರ 
ಸರ್ಕಾರಗಳು ಈತನನ್ನು ತಾತ್ಸಾರದಿಂದ ನೋಡುತ್ತಿ ದ್ವರು. ರಷ್ಯದ ರೈತರಿಗೆ 
ಸ್ವದೇಶದಲ್ಲಿ ಭೂಮಿ ಬೇಕಾಗಿತ್ತು. ; ದೇಶದ ಹೊರಗೆ ಯುದ್ಧ ನಿಲ್ಲಬೇಕಾಗಿತ್ತು, 
ಇವುಗಳಲ್ಲಿ ಯಾವುದನ್ನೂ ಸಾಧಿಸಲೂ ಕೆರೆನ್‌ಸ್ಸಿ ರಷ್ಯದ ಮಿತ ಶ್ರರಾಷ್ಟ್ರಗಳು 
ಅವಕಾಶ ಕೊಡಲಿಲ್ಲ. ಸೋತು ಸುಣ್ಣವಾಗಿದ್ದ ತಮ್ಮ ಮಿತ್ರರಾಸ್ಟ್ರ ತಿರುಗೊಮ್ಮೆ 


2 


೦೮ ಮಾಹವಿಕ ಕರ್ಣಾಟಕ ' 


ಹೊಸದಾಗಿ ಧಾಳಿ ನಡೆಸಬೇಕೆಂದು ಫ್ರೆಂಚರು ಬ್ರಿಟಿಷರು ಒಂದೇ ಸಮನೆ ರಷ್ಯದ 
ಮೇಲೆ ಒತ್ತಡ ಹೇರುತ್ತಿದ್ದರು, ಅಷ್ಟರಲ್ಲೇ ಜರ್ಮನ್ನರು ಭೂ ಜಲ ಮಾರ್ಗ 
ಗಳೆರಡರ ಮೂಲಕ ರೀಗದ ಮೇಲೆ ರಭಸದ ಧಾಳಿ ನಡೆಸಿದಾಗ ಬ್ರಿಟಷ್‌ ನೌಕಾಧಿಸತಿ 
ಗಳು ಭಯಪಟ್ಟು ಬಾಲ್ವಿಕ" ಸಮುದ್ರಕ್ಕೆ ಸಹಾಯಕ್ಕಾಗಿ ಪಡೆ ಕಳುಹಿಸಲು 
ಜಂಡೆಗೆದರು. ಹೊಸದಾಗಿ ಸ್ಥಾಪನೆಯಾದ ರಷ್ಯದ ಪ್ರಜಾಪ್ರಭುತ್ವ ಯಾರ 
ಸಹಾಯವೂ ಇಲ್ಲದೆ ಹೋರಾಡಬೇಕಾಯಿತು. ಇಲ್ಲಿ ನಾವು ಗಮನಿಸಬೇಕಾದ 
ಮುಖ್ಯ ಸಂಗತಿಯೊಂದಿಜಿ. ಅದೇನೆಂದರೆ ಪ್ರಬಲ ನೌಕಾಪಡೆಯನ್ನು ಪಡೆದಿದ್ದರೂ, 
ಲಾರ್ಡ್‌ಫಿಸರ್‌ (1841-1920) ಅತ್ಯಂತ ಕಳಕಳಿಯಿಂದ ಹೇಳಿದರೂ ಬ್ರಿ`ಓಷರು 
ಮತ್ತು ಅವರ ಮಿತ್ರರು ಯುದ್ಧ ನಡೆದಷ್ಟು ಕಾಲವೂ ಎಲ್ಲೋ ಅಲ್ಲಿ ಇಲ್ಲಿ ಸಬ್‌ 
ಮೆಶೀನ"  ಪ್ರಯೋಗಿಸಿದುದರಹೊರತು ಬಾಲ್ಬಿ 5 ಪ್ರದೇಶದಲ್ಲಿ ಜರ್ಮನರಜೇ 
ಮೇಲುಗೈಯಾಗಿರಲು ಬಿಟ್ಟುಕೊಟ್ಟಿದ್ದರು, 

ರಷ್ಯದ ಸಾಮಾನ್ಯ ಜನರಂತೂ ಏನೇ ಬರಲಿ ಎಷ್ಟೇ ಕಷ್ಟನಷ್ಟ ಗಳೊದಗಲಿ 
ಯುದ್ಧ ನಿಲ್ಲಿಸಲೇಬೇಕೆಂಬ ದೃಢ ಸಂಕಲ್ಪ ಹೊಂದಿದ್ದರು. ಪೆಟ್ರೊಗ್ರಾಡಿನಲ್ಲಿ ಕೆಲಸ 
ಗಾರರು ಮತ್ತು ಸಾಮಾನ್ಯ ಸಿಪಾಯಿಗಳನ್ನು ಪ್ರತಿನಿಧಿಸುತ್ತಿದ್ದ ಸೋವಿಯತ್‌ 
ಎಂಬ ಹೆಸರಿದ್ದ ಒಂದು ಸಂಸ್ಥೆ ಹುಟ್ಟಿ ಕೊಂಡಿತು. ಸ್ಟಾಕ್‌ಹೋಮಿನಲ್ಲಿ ಸಮಾಜ 
ವಾದಿಗಳ ಅಂತರರಾಷ್ಟ್ರೀಯ ಸಮ್ಮೇಳನ ಕರೆಯಬೇಕೆಂದು ಈ ಸಂಸ್ಥೆ ಕೂಗೆಬಿ ಸಿತು, 
ಇದೇ ಸಮಯದಲ್ಲಿ ಬರ್ಲಿನ್ನಿನಲ್ಲಿ ಆಹಾರಕ್ಕಾಗಿ ದೊಂಬಿಗಳೇಳುತ್ತಿದ್ದುವು. 
ಆಸ್ಟ್ರಿಯ ಮತ್ತು ಜರ್ಮನಿಗಳಲ್ಲೂ ಜನ ಯುದ್ಧದಿಂದ ಬೇಸುತ್ತಿದ್ದರು. ಮುಂದೆ 
ನಡೆದಿದ್ದ ನ್ನ್ನ ನೋಡಿದರೆ ಅಂಥ ಸಮ್ಮೇಳನ ನಡೆದಿದ್ದ ರಿ 1917ರಲ್ಲಿ £: ಪ್ರಜಾಸತ್ತಾ 
ತ್ಮಕ 'ರೀತಿಯಲ್ಲಿ ಸಮಂಜಸವಾದ ಶಾಂತಿ ಉಂಟಾಗುತ್ತಿ ತ್ತೈಂದೂ ಜರ್ಮನಿಯಲ್ಲಿ 
ಕ್ರಾಂತಿಯಾಗುತ್ತಿತು. ಎಂದೂ ಎನಿಸುತ್ತದೆ. ಈ ಸಮ್ಮೇಳನ ನಡೆಯಲು ಅವಕಾಶ 
ಮಾಡಿಕೊಡುವಂತೆ ತನ್ನ ಪಾಶ್ಚಿಮಾತ್ಯ ಮಿತ್ರರನ್ನು ಬಹುವಾಗಿ ಕೇಳಿಕೊಂಡರೂ 
ಪ್ರಪಂಚದಾದ್ಯಂತ ಸಮಾಜವಾದ ಮತ್ತು ಪ್ರಜಾಪ ಿಭುತ್ವ ಹರಡಿಬಿಡುವುದೆಂಬ 
ಭಯದಿಂದ ಅವರು ಅದಕ್ಕೆ ಒಪ್ಪಲಿಲ್ಲ. ಬ್ರಿಟಷ್‌ ಲೇಬರ್‌ ಪಕ್ಷದ ಕೆಲವರು 
ಮಾತ್ರ ಇದಕ್ಕೆ ಒಪ್ಪಿಗೆ ಇತ್ತಿದ್ದರು, ಹೀಗೆ ತನ್ನ ಮಿತ್ರರಿಂದ ನೈತಿಕ ಬೆಂಬಲವೂ 
ಇಲ್ಲದೆ ಭೌತಿಕ ಸಹಾಯವೂ ಇಲ್ಲದೆ = ತೊಂದರೆಯಲ್ಲಿದ್ದ ಈ ಮಿತವಾದಿ ರಪ ನ್‌ 
ಆಡಳಿತ ಹೇಗೆ ಹೇಗೋ ಹೋರಾಟ ಮುಂದುವರಿಸಿ ಕಡೆಗೆ ಜುಲೈ ತಿಂಗಳಿಗೆ ಚತು 
ವಾಗಿ ಏನಾದರೂ ಆಗಲಿ ಎಂಬ ಧೋರಣೆಯಿಂದ ಒಂದು ಧಾಳಿಯ ಪ್ರಯತ್ನ 
ಮಾಡಿತು. ಇದರಲ್ಲಿ ಮೊದಲು ಸ್ವಲ್ಪ ಜಯ ದೊರೆತರೂ ಬಳಿಕ ರಷ ನರ ಭೀಕರ 
ಕಗ್ಗೊಲೆಯಲ್ಲಿ ಇದು ಕೊನೆಗಂಡಿತು. 

ರಷ್ಯದ. ಜನರ ಸಹನೆ ಮೇರೆಮೀರಿತು. ರಷ್ಯದ ಸ್ಥೆ ನ್ಯ ಪಡೆಗಳಲ್ಲಿ ಅದರಲ್ಲಿಯೂ 
ಉತ್ತರ ದಿಕ್ಕಿನ ರಣರಂಗಗಳಲ್ಲಿ ಸೆ ೈನಿಕರು ರಂಗೆಯನ್ನ ರು. 1917ರ ನವೆಂಬರ್‌ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೯ 


ke 


17ರಲ್ಲಿ ಕೆರೆನ'ಸ್ಥಿ ಸರ್ಕಾರ ಉರುಳಿತು. ಸೋವಿಯತ್‌ಗಳು ಅಧಿಕಾರ ವಹಿಸಿ 
ಕೊಂಡುವು. ಲೆನಿನ್ನನ ನೇತೃತ್ವದಲ್ಲಿದ್ದ ಬಾಲ್ಬೆವಿಕ ಸಮಾಜವಾದಿಗಳು ಇದರಲ್ಲಿ 
ಪ್ರಬಲರಾಗಿದ್ದರು. ಪಾಶ್ಚಿಮಾತ್ಯ ಸರ್ಕಾರಗಳು ಏನಾದರೂ ಮಾಡಲಿ ತಾವಂತೂ 
ಶಾಂತಿ ಒಸ್ಸಂದ ಮಾಡಿಕೊಳ್ಳುವುದೇ ಸರಿಯೆಂದು ಈ ಸರ್ಕಾರ ಶಪಥ ಮಾಡಿತು. 
ಹಾಗೆಯೇ 1918ರ ಮಾರ್ಚ್‌ ಎರಡರಂದು ಬ್ರೆಸ್ಟ್‌ -ಲಿಟೋವ್‌ ಕನಲ್ಲಿ ರಷ್ಯ 
ಜರ್ಮನಿಗಳ ಮಧ್ಯೆ ಪ್ರತ್ಯೇಕವಾದ ಶಾಂತಿ ಒಪ್ಪಂದಕ್ಕೆ ಸಹಿ ಬಿತ್ತು. 

ಕೆರೆನ್‌ಸ್ಟಿ ಆಡಳಿತದ ಭಾಷಣ ಚತುರರು ಮತ್ತು ಸಂವಿಧಾನನ್ಯಾಯತಜ್ಞ ರಿಗೂ 
ಈ ಬಾಲ್ಸೆವಿಕ್‌ ಸಮಾಜವಾದಿಗಳಿಗೂ ತುಂಬ ವ್ಯತ್ಯಾಸವಿದ್ದುದು ಬಹಜಬೇಗನೇ 
ಸ್ಪಷ್ಟವಾಯಿತು. ಇವರು ಅತೀವ ಶ್ರದ್ಧೆಯಿಂದ ಉನ್ಮತ್ತರಾದ ಮಾರ್ಸ್ಸವಾದದ 
ಕಮ್ಯೂನಿಸ್ಟರಾಗಿದ್ದರು. ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಸಮಾಜಕ್ರಾಂಕಿಯಾಗವುದಕ್ಕೆ 
ರಷ್ಯದ ಅಧಿಕಾರ ಪ್ರಾಪ್ತಿ ಬರಿ ಒಂದು ಪೀಠಿಕೆ ಎಂದು ಇವರು ನಂಬಿದ್ದರು. ಸಂಪೂರ್ಣ 
ಅನನುಭವ ಮತ್ತು ಪರಿಪೂರ್ಣ ಶ್ರದ್ಧೆಗಳಿಂದ ಉದ್ಭವವಾದ ಉತ್ಸಾಹದಿಂದ ಇವರು 
ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ ಗಳನ್ನು ಬದಲಾಯಿಸಲು ಹೊರಟರು. ಪಶ್ಚಿಮ 
ಯೂರೋಪ್‌ ಮತ್ತು ಅಮೆರಿಕಗಳ ಸರ್ಕಾರಗಳಿಗೆ ಈ ಅಸಾಮಾನ್ಯವಾದ ಪ್ರಯೋಗ 
ದಲ್ಲಿ ಮಾರ್ಗದರ್ಶನ ಮತ್ತು ಸಹಾಯ ಮಾಡಲು ತಕ್ಕಷ್ಟು ತಿಳಿವಳಿಕೆಯಾಗಲೀ 
ಶಕ್ತಿಯಾಗಲೀ ಇರಲಿಲ್ಲ, ಬಾಲ್ಬೆವಿಕರನ್ನು ಅಧಿಕಾರಜೋರರೆಂದು ಪರಿಗಣಿಸಿ 
ಅವರಿಗೆ ಅಪಖ್ಯಾತಿ ತರಬೇಕೆಂದು ವೃತ್ತಪತ್ರಿಕೆಗಳೂ ರಷ್ಯಾಕ್ಟೇನಾದಥ ಸರಿ 
ತಮಗೇನಾದರೂ ಸರಿ ಅವರನ್ನು ಹಾಳು ಮಾಡಬೇಕೆಂದು ವಿವಿಧ ದೇಶಗಳ ಆಡಳಿತ 
ವರ್ಗಗಳೂ ಕಂಕಣ ಕಟ್ಟಿ ನಿಂತುವು. ಜುಗುಪ್ಸೆ ತರುವಂಥ ಅವಲಕ್ಷಣದ ಸುಳ್ಳು 
ಸುಳ್ಳುಕತೆಗಳ ಪ್ರಚಾರ ಪ್ರನಂಚದೆ ವೃತ್ತಪತ್ರಿಕಾ ಪ್ರಪಂಚದಲ್ಲಿ ಯಾವ ಅಡೆತಡೆ 
ಯಿಲ್ಲದೆ ನಡೆಯಿತು. ಬಾಲ್ಸೆವಿಕ್‌ ಮುಖಂಡರು ನಂಬಲು ಅಸಾಧ್ಯವಾದಂಥ ರಕ್ತ 
ಪಿಪಾಸುಗಳಾದ ಪಿಶಾಚಿಗಳೆಂದೂ ಅಪಾರ ಐಶ್ವರ್ಯ ಲೂಟಿ ಹೊಡೆದು ವಿಷಯಲಂಪಟ 
ರಾಗಿ ಭೋಗ ಜೀವನ ನಡೆಸುತ್ತಿದ್ದಾರೆಂದೂ ಇವರ ಮುಂದೆ ರಾಸ್‌ಪುಟಿನ” ಕಾಲದ 
ಪೌರನ ಆಸ್ಕಾನದೆವರು ಅತ್ಯಂತ ಸರಿಶುದ್ಧರೆಂದೂ ಪತ್ರಿಕೆಗಳಲ್ಲಿ ಬರೆಯಲಾಗುತ್ತಿತ್ತು. 
ದಣಿದು ಹೋಗಿದ್ದ ರಷ್ಯದ ಮೇಲೆ ಆಕ್ರಮಣ ಪಡೆಗಳನ್ನು ಕಳುಹಿಸಲಾಯಿತು, 
ದಂಗೆ ಕೋರರು ದಾಳಿಕಾರರನ್ನು ಆ ಯುದ್ಧಗಳು ಮತ್ತು ಸಹಾಯಧನಕೊಟ್ಟು 
ಪ್ರೋಶ್ಸಾಹಿಸಲಾಯಿತು. ಬಾಲ್ಸೆವಿಕ್‌ ಸರ್ಕಾರದಿಂದ ಭಯಪಟ್ಟಿದ್ದ ಶತ್ರುಗಳಿಗೆ 
ಎಂಥ ಹೋರಾಟ ವಿಧಾನವೂಹೇಯವಾದುದ್ಕು ಪೈಶಾಚಿಕವಾದುದು ಐನ್ನಿಸಲಿಲ್ಲ. 
ಐದೆ) ವರ್ಷಕಾಲ ನಡೆದ ತೀವ್ರ ಹೋರಾಟದಿಂದ ಬಸವಳಿದು ಗೊಂದಲಕ್ಕೊಳಗಾಗಿದ್ದ 
ಬಾಲ್ಬೆೈವಿಕರು 1919ರಲ್ಲಿ ಆರ್ಕೇಂಜಲಿನಲ್ಲಿ ಬ್ರಿಟಷ್‌ ಸೈನ್ಯ, ಪೂರ್ವಸೈ ಬೀರಿಯದಲ್ಲಿ 
ಜಪಾನಿ ಆಕ್ರಮಣಕಾರರು ದಕ್ಷಿಣದಲ್ಲಿ ರುಮೇನಿಯ ಗ್ರೀಕ್‌ ಹಾಗೂ ಫ್ರೆಂಚ್‌ 
ಪಡೆಗಳು, ಸೈ ಬೀರಿಯದಲ್ಲಿ ರಷ್ಯದ ನೌಕಾಧಿಪತಿ ಅಡ್ಮಿರಲ್‌" ಕಲ್ಪ್ರಾಕ", ಕ್ರಿಮಿಯದಲ್ಲಿ 


೨೦ ಮಾನವಿಕ ಕರ್ಣಾಟಕ 


ಫ್ರೆಂಚರ ನೌಕಾದಳದ ಸಹಾಯ ಪಡೆದಿದ್ದ ಜನರಲ್‌ ಡೆನಿಕಿಸ್‌ ಇವರೆಲ್ಲರ ಜೊತೆ 
ಹೋರಾಡುತ್ತಿದ್ದರು, ಅದೇ ವರ್ಷ ಜುಲೈಯಲ್ಲಿ ಜನರಲ್‌ ಯುಡೆನಿಚ್ಚನ ನೇತೃತ್ವ 
ದಲ್ಲಿ ಒಂದು ಎಸ್ಕೋನಿಯನ್‌ ಸೈನ್ಯ ಹೆಚ್ಚು ಕಡಿಮೆ ನೀಟರ್ಸ್‌ಬರ್ಗ್‌ವರೆಗೂ 
ಬಂದಿತ್ತು. ಫ್ರೆಂಚರ ಚಿತಾವಣೆಯ ಮೇಲೆ ಪೊಲರು 1920ರಲ್ಲಿ ರಷ್ಯದ ಮೇಲೆ 
ನುಗಿ ಬಂದರು. ತನ್ನತಾಯ್ನಾಡನ್ನು ತಾನೇ ಅಕ್ರಮಿಸಿ ಹಾಳು ಮಾಡುತ್ತಿದ್ದ ' 
ಜನರಲ್‌ ಡೆನಿಕಿನ್ನನ ಸ್ಥಾನಕ್ಕೆ ಜನರಲ್‌ ಎಂಬ ಪ್ರತಿಗಾಮಿ ನಾಯಕ ಬಂದನು. 
1921ರ ಮಾರ್ಚಿಯಲ್ಲಿ ಕೊನ್‌ ಸ್ಯಾಟನಲ್ಲಿ ನಾವಿಕರು ದಂಗೆಯೆದ್ದರು. ಲೆನಿನ್ನನ 
ಅಧ್ಯಕ್ಷತೆಯಲ್ಲಿ ರಷ್ಯದ ಸರ್ಕಾರ ಈ ಎಲ್ಲ ಧಾಳಿಗಳನ್ನು ಗೆದ್ದು ಜೀವವುಳಿಸಿ 
ಕೊಂಡಿತು. ಅದರೆ ದಾರ್ಡ್ಯ ಅಚ್ಚರಿಗೊಳಿಸುವಂತಿತ್ತು. ವರ್ಣಿಸಲು ಅಶಕ್ಯವಾದ 
ತೊಂದರೆಗಳಲ್ಲೂ ರಷ್ಯದ ಸಾಮಾನ್ಯಜನ ಒಂದೇ ಮನಸ್ಸಿನಿಂದ ಈ ಸರ್ಕಾರಕ್ಕೆ 
ಬೆಂಬಲ ನೀಡಿದರು. 1921ರ ಅಂತ್ಯದ ಹೊತ್ತಿಗೆ ಬ್ರಿಟನ್‌ ಮತ್ತು ಇಟಲಿಗಳೆರಡೂ 
ಕಮ್ಯೂನಿಸ್‌, ಸರ್ಕಾರಕ್ಕೆ ಒಂದು ರೀತಿಯ ಮನ್ನಣೆ ಕೊಟ್ಟರು. 

ವಿಸೇಶೀಯರ ಹಸ್ತಕ್ಷೇಪ ಮತ್ತು ಆಂತರಿಕ ದಂಗೆಗಳನ್ನೆದುರಿಸಿದುದಕ್ಕಿಂತ 
ಕಮ್ಯೂನಿಸ್ಟ್‌ ಥ್ರೇಯಗಳ ಆಧಾರದ ಮೇಲೆ ರಷ್ಯದಲ್ಲಿ ಒಂದು ಹೊಸ ಸಾಮಾಜಿಕ 
ವ್ಯವಸ್ಥೆ ತರುವುದು ಬಾಲ್ಬೆವಿಕ್‌ ಸರ್ಕಾರಕ್ಕೆ ಹೆಚ್ಚು ಕಷ್ಟವಾಯಿತು. ರಷ್ಯದ ಕೈತ 
ನೆಂದರೆ ಜನೀನಿಗಾಗಿ ಹಂಬಲಿಸುವ ಒಬ್ಬ ಸಣ್ಣ ಹಿಡುವಳಿದಾರನಾಗಿದ್ದನು. ಆವನ 
ಮನಸ್ಸು ಮತ್ತು ಮಾರ್ಗಗಳಿಗೂ ಕಮ್ಯೂನಿಸಮ್ಮಿಗೂ ಅಪಾರದೂರ ಇತ್ತು. ಇವನು 
ಕಮ್ಯೂನಿಸಮ್ಮಿಗೆ ಒಗ್ಗಿ ಕೊಳ್ಳುವುದು ತಿಮಿಂಗಿಲ ಹಕ್ಕಿ ಯಂತೆ ಹಾರುವಷ್ಟೇ ಕಷ್ಟ 
ವಾಗುತ್ತಿತ್ತು. ರಷ್ಯದ ದೊಡ್ಮದೊಡ್ಮ ಭೂಮಾಲಿಕರ ಜಮೀನುಕ್ರಾಂತಿಯ ಫಲ 
ವಾಗಿ ಇವನಿಗೆ ಸಿಕ್ಕಿತ್ತು, ಆದರೆ ಚಲಾಯಿಸಿ ಉಪಯೋಗಿಸಲು ಬರುವ ಹಣ 
ಸಿಗುವಂತಿದ್ದರೆ ಮಾತ್ರ ಇವನು ಆಹಾರ ಬೆಳೆಯಲು ಸಿದ್ಧನಿದ್ದ. ಕ್ರಾಂತಿ ಇತರ 
ವಿಷಯಗಳೊಂದಿಗೆ ಹಣದ ಬೆಲೆಯನ್ನೂ ಅಳಿಸಿಹಾಕಿತ್ತು. ಹಣಕ್ಕೆ ಬೆಲೆ ಇಲ್ಲ 
ದೆಂತೆ ಮಾಡಿತ್ತು. ಯುದ್ದದ ಪರಿಣಾಮವಾಗಿ ರೈಲೆ ವ್ಯವಸ್ಥೆ ಹಾಳಾಗಿತ್ತು. ಇದು 
ಕೃಷಿ ಉತ್ಪಾದನೆಯ ಮೇಲೂ ಪ್ರಭಾವ ಬೀರಿತ್ತು, ಈಗಲಂತೂ ಪ್ರತಿ ರೈತನೂ 
ತನಗೆಷ್ಟುಬೇಕೋ ಅಷ್ಟು ಮಾತ್ರ ಆಹಾರ ಬೆಳೆದುಕೊಳ್ಳುವಸ್ವಕ್ಳೆ ಕೃಷಿ 
ಉತ್ಪಾದನೆ ಇಳಿಯಿತು. ಪಟ್ಟಣಗಳ ಜನ ಉಪವಾಸ ಬೀಳುವಂತಾಯಿತು. 
ಕಮೂನಿಸ್ಟ್‌ ತತ್ತ್ವಗಳ ಪ್ರಕಾರ ಔದ್ಯಮಿಕ ಉತ್ಪಾದನೆ ನಡೆಸಲು ಆತುರದಲ್ಲಿ ಹೇಗೆ 
ಹೇಗೊ ನಡೆಸಿದ ಪ್ರಯತ್ನಗಳು ಸಫಲವಾಗಲಿಲ್ಲ. ಒಂದು ನವನಾಗರೀಕತೆ ಪೂರ್ತಿ 
ಕುಸಿದು ಹೋದರೆ ಹೇಗಿರುತ್ತದೆ ಎಂಬುದರ ಪ್ರಪ್ರಥಮ ನಿದರ್ಶನವಾಯಿತು 1920 
ರಲ್ಲಿ ಈ ದೇಶ ರೈಲ್ವೆಗಳು ತುಕ್ಕು ಹಿಡಿದು - ನಿಪ್ಪ್ರೇಯೋಜಕವಾಗುತ್ತಿದ್ದು ವು, 
ಊರುಗಳು ಪಾಳುಬೀಳುತ್ತಿದ್ದುವು, ಎಲ್ಲ ಕಡೆ ಜನ ಸಾಯುತ್ತಿದ್ದರು. ಇಷ್ಟಾದರೂ 
ತನ್ನೆ ಗಡಿಗಳಿಡೆಗೆ ಬಂದಿದ್ದ ಶತ್ರು ಗಳೊಡನೆ ಈ ದೇಶ ಹೋರಾಡಿತು, 1921 ಕಲ್ಲಿ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೨೧ 


ಸರಿಯಾಗಿ ಮಳೆ ಬರಲಿಲ್ಲ, ಯುದ್ಧದಿಂದ ಹಾಳಾಗಿದ್ದ ಆಗ್ನೇಯ ಪ್ರಾಂತ್ಯಗಳಲ್ಲಿ 
ಕ್ಲಾಮ ತಲೆಸೋರಿ ಮಿಲಿಯನ್‌ ಗಟ್ಟಲೆ ಜನರಿಗೆ ಹೊಟ್ಟಿ ಗಿಲ್ಲದೆ ಹೋಯಿತು. 

ಜನರಿಗೊದಗಿದ ಈ ಸಂಕಷ್ಟಗಳು ಮತ್ತು ರಷ್ಯ ಇವುಗಳಿಂದ ಚೇತರಿಸಿ 
ಕೊಂಡಿದ್ದು ಇನೆಲ್ಲ ಇತ್ತೀಚಿನ ಘಟನೆಗಳು. ಇವುಗಳಿಗೂ ಇಂದಿನ ವಿವಾದಗಳಿಗೂ 
ಸಮೀಸ ಸಂಬಂಧವಿರುವುದರಿಂದ ಇಲ್ಲಿ ಅವುಗಳನ್ನು ಚರ್ಚಿಸುತ್ತಿಲ್ಲ. 

ಮು ಕಷ್ಟಕರ ಪರಿಸ್ಥಿ ತಿಗಳಸಲುವಾಗಿ ದೇಶದ ಪುನರ್ನಿರ್ಮಾಣ ಕ್ರಿಯೆಯನ್ನು 
ಸ್ವಲ್ಪ ನಿದಾನವಾಗಿ ನಡೆಸಬೇಕೆಂದು ನಿರ್ಧರಿಸಲಾಯಿತು, ಸರ್ಕಾರ ಒಂದು ನೂತನ 
ಆರ್ಥಿಕ ನೀತಿಯನ್ನು ಘೋಷಿಸಿತು. ಖಾಸಗಿ ಸ್ವತ್ತು ಮತ್ತು, ಖಾಸಗಿ ಉದ್ಯಮಗಳಿಗೆ 
ಇದರಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ಕೊಡಲಾಯಿತು. ಉತ್ಪಾದನಾ ಚಟುವಟಿಕೆಗಳು 
ಸ್ವಲ್ಪ ಮಟ್ಟಿಗೆ ಪೂರ್ವಸ್ಥಿತಿಗೆ ಬರಲಾರಂಭಿಸಿದುವು, ರಷ್ಯಾ ಸಮಾಜವಾದಿ ರಾಷ್ಟ್ರ 
ನಿರ್ಮಾಣದಿಂದ ಕೊಂಚ ಪಕ್ಕಕ್ಕೆ ತಿರುಗಿ ಅದಕ್ಕೆ ನೂರು ವರ್ಷಗಳ ಒಂದೆ ಅಮೆರಿಕ 
ದಲ್ಲಿದ್ದಂಥ ವಿದ್ಯಮಾನಗಳಿಗೆ ಸಮಾನಾಂತರ ಪರಿಸ್ಥಿ ತಿಯನ್ನು ಕಲ್ಪಿಸಿಕೊಳ್ಳುತ್ತಿರು 
ವಂತೆ ತೋರಿತು. ಅಮೆರಿಕದ ಚಿಕ್ಕ ರೈತರನ್ನು ಹೋಲುವ ಕುಲಾಕರೆಂಬ ಹೆಸರಿದ್ದ 
ಅನುಕೂಲಸ್ಥ ರೈ ತವರ್ಗ ಮುಂದೆ ಬಂದಿತು. ಸಣ್ಣಸಣ್ಣ ಸ್ವತಂತ್ರ ವ್ಯಾಪಾರಿಗಳು 
ಹೆಚ್ಚಿದರು. ಆದರೆ ತನ್ನಥೈೇಯಗಳನ್ನು ಈ ರೀತಿ ಬಿಟ್ಟು ಕೊಟ್ಟು ಅಮೆರಿಕಕ್ಕಿಂತ 
ನೂರುವರ್ಷಗಳ ಹಿಂದೆ ಬೀಳಲು ಕಮ್ಯೂನಿಸ್ಟ್‌ ಪಾರ್ಟಿ ಸ್ಯ ವಿರಲಿಲ್ಲ. ದೇಶವನ್ನು 
ಕಿರುಗಿ ಕಮ್ಯುನಿಸ್ಟ್‌ ಬೆಳವಣಿಗೆಯ ಮಾರ್ಗಕ್ಕೆ ತರಲು 1928ರಲ್ಲಿ ಬಲವಾದ 
ಪ್ರಯತ್ನ ಮೊದಲಾಯಿತು. 

ಸರ್ಕಾರೀರಂಗದಲ್ಲಿ ಉದ ಮಗಳನ್ನು ತ್ವ ರಿತವಾಗಿ ಹೆಚ್ಚಿ ಸಲ್ಲು ಅವರಲ್ಲೂ ಭಾರೀ 
ಉದ್ಯ ಮಗಳಿಗೆ ಸೇರಿದ ಪ್ರಧಾಫ ವಸ್ತು ನ ಉತ್ಪಾ ದನೆಯನು ಹೆಚಿ ಸಲು ಒಂದು 
2 ವಾರ್ಷಿಕ ಯೋಜನೆಯನ್ನು ರೂಪಿಸಿದರು. ಬಡೀ ಸಮಯದಲ್ಲಿ ಕೃ ಹಿರಂಗದಲ್ಲಿ 
ಬಿಡಕ್ಕಿತರ ಸ್ಲೂನದಲ್ಲಿ ತ ಬರಯ ವೃವಸಾಯಪದ್ದ ತಿಯನ್ನು ಜಾರಿಗೆ 
ತರಲಾಯಿತು. ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಅಕ್‌ ತೊಂದರೆ 
ಗಳಿದ್ದುವು. ಮುಖ್ಯವಾಗಿ ಜನರು ನಿರಕ್ಷರ ಕುಕ್ತಿಗಳಾಗಿದ್ದು ಹಿಂದುಳಿದಿದ್ದು ದು, 
ದೆಕ್ಷರಾದ ಮೇಲ್ವಿಚಾರಕರು ಮತ್ತು ಶಾಂತ್ರಿಕ ತಜ್ಞ್ಯಃ ರು ಸಾಕಷ್ಟು ಜನರಿಲ್ಲದಿದ್ದು ದು 
ಪಾಶ್ಚಿ ಮಾತೆ ದೇಶಗಳು ಸ್ವಲ್ಪವೂ ಸಹಾನುಭೂತಿಯೆಲ್ಲದೆ ಬೇಕೆಂತಲೇ ಈ ರಾಷ್ಟ್ರಕ್ಕೆ 
ವಿರುದ ವಾಗಿ ವರ್ತಿಸಿದ್ದು ದು ಸೌವುಗಳಿಂದ ದಃ ಕಾರ್ಯದಲ್ಲಿ ತುಂಬ ತೊಂದರೆಯಾಯಿತು. 
ಆದರೂ ಔದ್ಯ ಮಿಕ ಕ್ಷೇತ್ರ ದಲ್ಲಿ ತಕ್ಕಷ್ಟು ಕಾರ್ಯ ನಡೆಯಿತು, ಎನ್ಟೋ ಸಲ ಅನವಶ್ಯ ಫ್‌ 
ವಾಗಿ ಹೊದರು ಆಗುತ್ತಿತ್ತು. ಹೊವು! ಮುಖ್ಯ ಯಾವುದು ಅಮುಖ್ಯ ನೀಟ 
ವಿನೇಚನೆ ಇರುತ್ತಿರಲಿಲ್ಲ. ಆದರೂ ಬೇಕಾದಷ್ಟು ಸಾಧನೆಯಾಯಿತು ಎನ್ನು ವುದನ್ನು 
ರ್ಯಾ ಆದರೆ ಇಂಥ ದಿಟ್ಟ ತನದ ಶೀಘ್ರ. ಬ ಬದಲಾವಣೆಗಳಿಂದ ಕೃಷಿ 
ರಂಗದ ಮೇಲಾದ ಪ್ರಭಾವ ಅಸ್ಟೆ ೇನೂತೃ ಗೆ ಕರವಾಗಿರಲಿಲ್ಲ. 1933-34ರ ಹಗಲ 
ದಲ್ಲಿ ಅನಾರನಾದ ಅಹಾರ ಕೊರತೆ ಉಂಟಾಯಿತು. 


೨೨ ಮಾನವಿಕ ಕರ್ಣಾಟಕ 


ಖಾಸಗಿ ಲಾಭನಷ್ಟ ತತ್ತ್ವದ ಬಂಡವಾಳಶಾಹಿ ವ್ಯವಸ್ಥೆಯ ಪರಿಣಾಮ 
ಗಳನ್ನು ಸರಿಶೀಲಿಸುತ್ತಿದ್ದ ಪ್ರಪಂಚದ ಉಳಿದ ದೇಶಗಳು ರಷ್ಯದ ಈ ಪ್ರಯೋಗ 
ವನ್ನು ಕುತೂಹಲ ಅಸನಂಬಿಕೆ ಹಾಗೂ ಗೌರವಗಳಿಂದ ವೀಕ್ಷಿಸುತ್ತಿದ್ದುವು. ಆ ಹಳೆ 
ವ್ಯವಸ್ಥೆಯೂ ದುರ್ದಿಶೆಯಲ್ಲಿತ್ತು. ಒಟ್ಟು ಜನಸಂಖ್ಯೆಯಲ್ಲಿ ಪದಾರ್ಥಗಳನ್ನು 
ಕೊಂಡುಕೊಳ್ಳುವ ಸಾಮರ್ಥ್ಯವಿರುವವರ ಸಂಖ್ಯೆ ಬರಬರುತ್ತಾ ಕಡಿಮೆಯಾಗುತ್ತಿತ್ತು. 
ಸಮಾಜದ ಮುನ್ನಡೆಯ ವೇಗ ಬಲುಬೇಗ ಕುಗ್ಗುತ್ತಿತ್ತು. ಹಳೆ ವ್ಯವಸ್ಥೆಯ ಬಗ್ಗೆ 
ಸಂತೃಪ್ತಿ ಹೊರಟಿ ಹೋಗಿತ್ತು. ಪ್ರಪಂಚದಲ್ಲಿ ಎಲ್ಲ ಕಡೆ “ಯೋಜನೆ” ಎಂಬ 
ಪದ ಹರಡಿತು. ಆರ್ಥಿಕ ಒತ್ತಡಗಳು ಹೆಚ್ಚಿದಂತೆ ಹೆಚ್ಚು ಹೆಚ್ಚು “ಯೋಜನೆ” 
ಗಳು ಮುಂದಿ ಬಂದುವು. 1933ರ ಹೊತ್ತಿಗೆ ಹೆಸರು ಪಡೆದ ರಾಜ್ಯನೀತಿಜ್ಞರೆಲ್ಲರೂ 
ಒಂಸೊಂದು ಯೋಜನೆಯನ್ನು ಮುಂದಿಡುತ್ತಿದ್ದರು. ಇವರೆಲ್ಲರಿಂದ ರಷ್ಯಕ್ಕೆ 
ಇಷ್ಟಾದರೂ ಗೌರವ ಸಂದಿತು. 

1933 ರಲ್ಲಿ ಪೈರುಸರಿಯಾಗಿ ಬರದಿದ್ದರೂ 1934ರ ವರೆಗೆ ರಷ್ಯದಲ್ಲಿ 
ಯೋಜನೆಗಳೆಲ್ಲ ಯಶಸ್ವಿಯಾಗಿದ್ದ ಚಿಹ್ನೆಗಳು ತೋರುತ್ತಿದ್ದುವು ಉತ್ಪಾದನೆ 
ಹೆಚ್ಚಿತು. ಸಶುಪ್ರಾಣಿಗಳ ಸಂಖ್ಯೆ ಏರಿತು. ಅನೇಕಾನೇಕ ಯೂರೋಪಿಯನ್‌ 
ಮತ್ತು ಅಮೆರಿಕನ್‌ ಪ್ರವಾಸಿಗಳು ಅಲ್ಲಿಗೆ ಹೋಗಿ ವೋಡ್ಳ ಹಾಗೂ ಕಾವಿಯಾರ್‌ 
ಗಳನ್ನು ಸೇವಿಸಿ ಸಂತೋಷಪಟ್ಟರು.  ಆಕಿಣ್ವಕ್‌ ಭೂ ಸಂಶೋಧನೆ ಮತ್ತು ತಳಿ 
ವಿಜ್ಞಾನದಲ್ಲಿ ವಿಶೇಷವಾಗಿ ಅತ್ಯುತ್ತಮ ವೈಜ್ಞಾನಿಕ ಸಂಶೋಧನೆ ನಡೆಯಿತು. 
ಡ್ಲೆಶ್ರೊಸ್ರೋಯ್‌ ಅಣೆಕಟ್ಟು ಮತ್ತು ತುರ್ಕಿ-ಸೈ ಬೀರಿಯ ಕೈಲ್ವೆಗಳಂಥ ದೊಡ್ಡ 
ದೊಡ್ಡ ನಿರ್ಮಾಣ ಕಾರ್ಯಗಳು ನಡೆದುವು. ಸಾಕಷ್ಟು ಪುನರ್ನಿರ್ಮಾಣ ಮತ್ತು 
ಸಾಧನ ಸಲಕರಣೆಗಳನ್ನು ಸಜ್ಜುಗೊಳಿಸುವುದು ನಡೆದುವು. ಆದರೆ ಯಾವುದೇ 
ವಿಧವಾದ ಟೀಕೆಯನ್ನು ಕಠಿಣವಾಗಿ ಅದುಮಿಹಾಕಲಾಗುತ್ತಿತ್ತು. ರಾಜಾರೋಷ 
ವಾಗಿ ಸರ್ಕಾರಕ್ಕೆ ವಿರೋಧ ತೋರಿಸಲು ಆದುದರಿಂದ ಅವೆಲ್ಲಾ ರಹಸ್ಯ ಭೂಗತ 
ಮಾರ್ಗ ಹಿಡಿಯುತ್ತಿತ್ತು. ವಿರೋಧವನ್ನು ಅದುಮಿಡುತ್ತಾ ಹೋದಷ್ಟೂ ಅದಕ್ಕೆ 
ಅಸರಾಧದ ಬಣ್ಣ ಬರುತ್ತದೆ, ಈ ನೂತನ ವ್ಯವಸ್ಥೆಯ ಜೀವನಾಡಿಗೇ ಅದರಲ್ಲಿನ 
ಒತಕುಗಳಿಂದ ಅಪಾಯವಾಗುವಂತಿತ್ತು. ಲೆನಿನ್ನನ ಅಕಾಲ ಮರಣದ ನಂತರ 
ಅಧಿಕಾರಕ್ಕಾಗಿ ಬ್ರಾಟ್‌ಸ್ಕಿ ಮತ್ತು ಸ್ಟಾಲಿನ್ನರ ನಡುವೆ ಬಿರುಸಾದ ಘರ್ಷಣೆ 
ನಡೆಯಿತು, ತೀಕ್ಷ್ಣ ಬುದ್ಧಿಯ ಟ್ರಾಟ್‌ಸ್ಟಿಯ ಮುಂದಾಳುತನದಲ್ಲಿ 1919-20 
ರಲ್ಲಿ ಈ ಹೊಸ ಪ್ರಜಾರಾಜ್ಯ ತನಗೆ ಒದಗಿದೆ ವಿಸತ್ತುಗಳಿಂದ ಪಾರಾಗಿತ್ತು. 
ಸ್ಟಾಲಿನ್‌ ಕಮ್ಯೂನಿಸಗ್ಬ ಪಕ್ಷದ ಕಾರ್ಯದರ್ಶಿಯಾಗಿದ್ದನು. ಇವರಿಬ್ಬರಿಗೂ 
ಲೆನಿನಸಿಗಿದ್ದ ಹಿರಿಯಸ್ಥಾನ ಇರಲಿಲ್ಲ. ಟ್ರಾಟ್‌ಸ್ಸಿ ಬುದ್ಧಿವಂತ ಆದಕೆ ಜಂಒದ 
ಮನುಷ್ಯ, ಸ್ಟಾಲಿನ್‌ ಕಠಿಣ ಹಠವಾದಿ 1927ರಲ್ಲಿ ಕಮ್ಯೂನಿಸ್ಟ್‌ ಸಕ್ಷದ ಕೇಂದ್ರ 
ಸಮಿತಿಯಿಂದ ಹೊರಹಾಕಲ್ಪಟ್ಟಿದ್ದ ಟ್ರಾಟ್‌ಸ್ಕಿ 1928ರ ಜೂನ್‌ನಲ್ಲಿ ದೇಶಬಿಟ್ಟು 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೨೩ 


ಹೋದನು. ಟರ್ಕಿ, ಫ್ರಾನ್ಸ್‌, ನಾರ್ವೆ ಕೊಟ್ಟ ಕೊನೆಗೆ ಮೆಕ್ಸಿಕೊವಿಗೆ ಹೋದ. 
ಈತ ತನ್ನ ಹಳೆಯ ಸಹಕಾರ್ಯಕರ್ತರ ವಿರುದ್ಧ ಒಂದೇ ಸಮನೆ ಅತ್ಯಂತ ನಿಷ್ಮುರ 
ವಾದ ವಾದಗಳನ್ನು ನಡೆಸುತ್ತಿದ್ದನು, ಇದರಿಂದ ಪ್ರಪಂಚಾದ್ಯಂತ “ಎಡ” ಪಕ್ಷ 
ಸೀಳಾಗಿ ಎರಡು ವಿರುದ್ಧ ಬಣಗಳಾದುವು. 
ಅವಿಧೇಯರಾದ ಅಧಿಕಾರಿಗಳು ಮತ್ತು ನೌಕರರು ಸೇರಿ ಸ್ಟ್ರಾಲಿನ್ನನ 
ಆಡಳಿತದ ವಿರುದ್ಧ ಗುಪ್ತವಾಗಿ ಹೋರಾಟ ನಡೆಸುತ್ತಿದ್ದರೆಂಬ ವದಂತಿಯಿತ್ತು. ಆದರೆ 
ಆ ಸಮಯದ ಆಗುಹೋಗುಗಳು ಇನ್ನೂ ಅಸ್ಪಷ್ಟ್ರವಾಗಿಯೇ ಇವೆ, ಆಡಳಿತಕ್ಕೆ 
ವಿರೋಧ ಇದ್ದಿದ್ದೇನೋ ನಿಜ. ಅವಿಧೇಯತೆಯೂ ಇತ್ತು, ವಿಧ್ವಂಸಕ ಕೃತ್ಯ 
ಗಳೂ ನಡೆಯುತ್ತಿದ್ದು ವು. ಲೆನಿನ್ನನ ಕಾಲದಲ್ಲೂ ಸಹ ವ್ಯವಸ್ಥಿ ತವಲ್ಲದ ಇಂಥ ಪ್ರತಿ 
ಭಟನೆ ಬಹುಶಃ ನಡೆಯುತ್ತಿತ್ತು. ಆದರೆ ಲೆನಿನ್ನನ ಸಾವಿನ ನಂತರ ಈ ವಿರೋಧ 
ಸುಸಂಘಟಿತವಾಯಿತು, ಸ್ವಲ್ಪ ಕಾಲ ಸೋವಿಯತ್‌ ಸರ್ಕಾರ ಈ ಘರ್ಷಣೆಯಲ್ಲಿ 
ತಕ್ಕಷ್ಟು ಶಾಳ್ಮೆಯಿಂದಲೇ ನಡೆದುಕೊಂಡಿತು, ಕೆಲವು ಬ್ರಿಟಷ್‌ ce 
ಸೇರಿದಂತೆ ಹಲವು ಜವಾಬ್ದಾರಿಯುತ ಅಧಿಕಾರಿಗಳನ್ನು ಅವರು ಉದೆ ೇಶಪೊರ್ವ 
ವಾಗಿ ರಷ್ಯದ ಆಧುನೀಕರಣ "ಮತ್ತು ತಾಂತ್ರಿಕ ಅಭಿವೃದಿ ಗೆ ಆಡ್ಡಿ ಮಾಡುತ್ತಿ ಕ 
ಕಂಬ ಆರೋಪದ ಮೇಲೆ. ವಿಚಾರಣೆಗೆ ಗುರಿಮಾಡಲಾಯಿತು. * ಹನಂತರ ನಡೆದ 
ವಿಚಾರಣೆಗಳಲ್ಲಿ ಒಳಸಂಚು ಮತ್ತು ರಾಜಕೀಯ ಅಪರಾಧಗಳು ಮುಂದೆ ಬಂದುವು, 
ಮ ವಿಚಾರಣೆಗಳಲ್ಲಿ ಆರೋಪಿಗಳಾಗಿದ್ದ ವರಲ್ಲಿ ಹೆಚ್ಚಿ ನವರಿಗೆ ಬಂಧನ ಇಲ್ಲವೇ 
ಗಡೀಪಾರಿನ ಶಿಕ್ಷೆ ವಿಧಿಸಲಾಗುತ್ತಿತ್ತು. 1934ರ ಸಿ ಒಂದನೆ ತಾರೀಖು 
ಸ್ಟಾಲಿನ್‌” ಬಹಳ ವಿಶ್ವಾಸವಿಟ್ಟು ಕೊಂಡಿದ್ದ ಕಿರೋವ್‌ ತನ್ನ ಕೆಲಸದ ಕೋಣೆಯಲ್ಲಿ 
ಕೊಲೆಯಾದನು. ಈ ಆಘಾತದ ನತರ ಸ್ಟಾಲಿನ್‌ po ಕಠಿಣನಾದನು. ಹಳೆಯ 
ಸಹಕಾರ್ಯಕರ್ತರಲ್ಲೂ ಸಹ ವಿರೋಧಿ ಭಾವನೆ ಬೆಳೆಯುತ್ತಾ ಹೋದಂತೆ ಸಾ ಲಿನ ನಲ್ಲಿ 
ಒಂಟಿತನದ ಭಾವನೆಯೂ ಬೆಳೆಯುತ್ತಾ ಹೋಯಿತು. "ಕಡಿಗೆ ಲೇಖಕ “ಮಾಕ್ಸ 
ಗೋರ್ಕಿಯನ್ನು ಬಿಟ್ಟರೆ ಇವನಿಗೆ ಬೇಕಿ ಆಪ್ತರೇ ಉಳಿಯಲಿಲ್ಲ. ಸೋರಿ 
1936ರಲ್ಲಿ ಎಥಕಡೆಕ: ಬಳಿಕ ಒಂದಾಗುತ್ತ ಲೊಂದರಂತೆ ರಾಜಕೀಯ ವಿಚಾರಣೆ 
ಗಳು ನಡೆದುವು. ಇವುಗಳಲ್ಲಿ ಸಾಕ್ಷ್ಯಪಡೆಯುವುದರಲ್ಲಿ ನಿರ್ದಯತೆ ಅತಿಯಾಯಿತು, 
ಮರಣದಂಡನೆ ವಿಧಿಸುವುದು ಸಾಮಾನ್ಯವಾಗಿ ಹೋಯಿತು. ಹೀಗೆ ಒಬ್ಬ 
ರಾಗುತ್ತ ಲೊಬ್ಬ ರಂತೆ ಮೊದಲಿನ ಬಾಲ್ಸೆವಿಕ್‌ ಮುಖಂಡರು ಮಡಿದರು. ಕಡೆಗೆ 
ಇಬ ರೋ ಮೂವರೋ ಹಾ ಗೋರ್ಕಿಗೆ ಚಿಕಿತ್ಸೆ ನೀಡುತ್ತಿದ್ದ 
ವೈದ್ಯರನ್ನು ಅತನ ಸಾವಿಗೆ ಕಾರಣರಾದರು ಎಂಬ ಅಸಂಬದ್ದ ಆನೋಪ ಹೊರಿಸಿ 
ಗುಂಡಿಕ್ಸಿಕೊಲ್ಲಲಾಯಿತು. ದಿನದಿನ ಕಳೆದಂತೆ ಸ್ಟಾಲಿನ್‌ ನಿರಂಕುಶಪ್ರ ಭುವಾದನು, 
ಒಮ್ಮೆ ಇಟ್ಟ ಹೆಜ್ಜೆ ಒಂಗೆದುಕೊಳ್ಳುವುದಾಗಲೀ ರಾಜಿಯಾಗಲೀ ಈಶನ ವ್ಯವಹಾರ 
ದಲ್ಲಿ ಇರೆಲೇ ಇಲ್ಲ. ಆದರೂ ರಷ್ಯ ದೆ 'ಭೌತಜೀವನದಲ್ಲಿ ಒಳ್ಳೆ ಚಟುವಟಿಕೆ ಇದ್ದು ಪ್ರಗತಿ 


೨೪ ಮಾನವಿಕ ಕರ್ಣಾಟಕ 


— 


ಯಾಗುತ್ತಿದೆ. ಕ್ರಮೇಣ ಜನರ ಕಷ್ಟಗಳು ಕಡಿಮೆಯಾಗುತ್ತಿವೆ ಮತ್ತು ಜನತೆಯಲ್ಲಿ 
ಅಂತಹ ಅತೃಪ್ತಿ ಅಶಾಂತಿಗಳೇನೂ ಇಲ್ಲ. 


67. League of Nations 

1914-18ರ ಮಹಾಯುದ್ಧ ಅದೆಷ್ಟು ಭಯಂಕರ ಮತ್ತು ಸಂಕಷ್ಟಕರವಾಗಿ 
ತ್ತೆಂದಕೆ ಅನೇಕರು ಈ ಯುದ್ಧದಿಂದ ಮಾನವ ಚರಿತ್ರೆಯಲ್ಲಿ ಒಂದು ಯುಗದ 
ಅಂತ್ಯವಾಗಿ ಖಂಡಿತವಾಗಿಯೂ ಒಂದು ಹೊಸ ಉತ್ತಮ ಯುಗಕ್ಕೆ ಇದರಿಂದ ನಾಂದಿ 
ಆಗಿಯೇತೀರುವುದೆಂದೂ ನಂಬಿದರು. ಉಳಿದವರ ಅಭಿಪ್ರಾಯ ಏನೇ ಇರಲಿ ಈ 
ಯುದ್ಧ ದಲ್ಲಿ ಗೆದ್ದವರಿಗಂತೂ ಹೀಗೆ ಆಗದೆ ಇರುವುದು ಅಸಾಧ್ಯ ಎನಿಸಿತು, ಮನುಷ್ಯರ 
ಮನಸ್ಸು ನಡೆದುಕೊಳ್ಳು ವುದೇ ಹೀಗೆ. ಎಂಥ ಕಷ್ಟ ಬಂದರೂ ಅದಕ್ಕೊಂದು 
ಪರಿಹಾರ ಇದ್ದೇ ಇರುತ್ತದೆ ಎಂದು ಎಲ್ಲರೂ ನಂಬುತ್ತಾರೆ, ತಮ್ಮಲ್ಲಿ ಏನೇನೋ : 
ಸದ್ಗುಣಗಳಿನೆಯೆಂದು ಜನ ಭಾವಿಸಿಕೊಳ್ಳು ತ್ತಾರೆ. ಅವುಗಳ ಬಗ್ಗೆ ವಿಧಿಗೆ ಏನೂ 
ಅಸಕ್ತಿ ಇರುವುದಿಲ್ಲ ಎಂದು ಒಪ್ಪಿಕೊಳ್ಳುವುದು ಅವರಿಗೆ ಅತಿ ಕಷ್ಟ, ಆಗ ಇದ್ದ ಇಂಥ 
ಭಾವನೆಗಳೆಲ್ಲ ಜನರ ಮನಸ್ಸಿನಿಂದ ಈಗ ನಿಧಾನವಾಗಿ ಅಳಿಸಿ ಹೋಗುತ್ತಾ ಇವೆ. 
ಘೋರವಾದ ಈ ಮಹಾ ಯುದ್ಧ ಯಾವುದಕ್ಕೂ ನಾಂದಿಯೂ ಆಗಲಿಲ್ಲ, ಮಂಗಳ 
ವನ್ನೂ ಹಾಡಲಿಲ್ಲ ಏನನ್ನೂ ನಿರ್ಣಯಿಸಲೂ ಇಲ್ಲ ಎನ್ನು ವುದನ್ನು ಇದೀಗ ತಾನೇ 
ಜನ ಗೊತ್ತುಮಾಡಿ ಕೊಳ್ಳುತ್ತಿದ್ದಾರೆ. ಈ ಯುದ್ಧ ಕೋಟಗಟ್ಟಲೆ ಜನರ ಪ್ರಾಣ 
ಹರಣ ಮಾಡಿತು, ಪ್ರಪಂಚವನ್ನು ಹಾಳುಗೆಡವಿ ದಾರಿದ್ರ್ಯವನ್ನು ತಂದಿತು. ಈ ವಿಶ್ವ 
ನಿಜಕ್ಕೂ ಅಪಾಯಕಾರಿ, ಅದಕ್ಕೆ ನಮ್ಮ ಮೇಲೆ ಯಾವ ರೀತಿಯ ಸಹಾನು 
ಭೂತಿಯೂ ಇಲ್ಲ ಇಂಥ ವಿಶ್ವದಲ್ಲಿ ಯಾವ ಮುಂದಾಲೋಚನೆ ಮಾಡುವ ಕಷ್ಟಕ್ಸೇ 
ಹೋಗದೆ ಮೂಢರಾಗಿ ಗೊಂದಲದಲ್ಲಿ ಜೀವಿಸುತ್ತಿದ್ದೇವೆ ಎನ್ನುವುದನ್ನು ಭೀಕರ 
ರೀತಿಯಲ್ಲಿ ಈ ಯುದ್ಧ ನಮಗೆ ತೋರಿಸಿ ಕೊಟ್ಟಿತು. ಅದರ ಅತ್ಯುತ್ತಮ ಅಂಶ 
ಇಷ್ಟೇ ಎನ್ನಬಹುದು ರಾಷ್ಟ್ರೀಯ ಮತ್ತು ಸಾಮ್ರಾಜ್ಯವಾದಗಳಿಂದ ಬರುವ ದುರಾಸೆ 
ಅದರ ಫಲವಾದ ಸ್ವಾರ್ಥಭಾವ ವ:ತು ಭಾವೋದ್ರೇಕಗಳೇನೂ ಈ ಯುದ್ಧದಿಂದ 
ಕಡಿಮೆಯಾಗಲಿಲ್ಲ. ಯುದ್ಧ ದಿಂದಾದ ದಣಿವಿನಿಂದ ಪ್ರಪಂಚ ಸಾಕಷ್ಟು ಚೇತರಿಸಿ 
ಕೊಳ್ಳುತ್ತಲೂ ಮತ್ತೊಮ್ಮೆ ಅಂಥಸೇ ಅನಾಹುತಕ್ಕೆ ಈ ರಾಗ ದ್ವೇಷಗಳು ಎಡೆ 
ಮಾಡಿಕೊಡುವ ಸಂಭಾವ್ಯತೆ ಬಲವಾಗಿತ್ತು. ಯುದ್ಧ ಮತ್ತು ಕ್ರಾಂತಿಗಳಿಂದ 
ಮನುಷ್ಯರಿಗಾಗುವ ಪ್ರಯೋಜನ ಇಷ್ಟೆ. ಬಹಳ ಒರಟಾದ ರೀತಿಯಲ್ಲಿ ನೋವು 
ನರಳಿಕೆಗಳನ್ನು ತಂದು ಜನಪ್ರಗತಿಗೆ ಅಡ್ಡವಾಗಿರುವ ಮತ್ತು ತಮ್ಮ ಕಾಲ ಮೀರಿ 
ಉಳಿದುಕೊಂಡಿರುವ ಅಶ್ರಯೋಜಕ ವಿಷಯಗಳನ್ನೂ ಇವು ನಾಶ ಮಾಡುತ್ತವೆ. 
ಈ ಮಹಾ ಯುದ್ಧ ಅನೇಕ ರಾಜಪ್ರಭುತ್ವಗಳನ್ನು ಗುಡಿಸಿ ಹಾಕಿತು. ಆದರೂ ' 
ಇನ್ನೂ ಸಹ ಯೂರೋಪಿನಲ್ಲಿ ಅನೇಕ ಧ್ವಜಗಳು ಹಾರಾಡುತ್ತಲೇ ಇದ್ದುವು ಮತ್ತು 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೨೫ 


ಗಡಿ ರೇಖೆಗಳು ಜನರನ್ನು ಕೆರಳಿಸುತ್ತಲೇ ಇದ್ದುವು, ಭಾರೀ ಸೈನ್ಯಗಳು ಹೊಸ 
ಹೊಸ ಯುದ್ಧ ಸಲಕರಣೆಗಳನ್ನು ಸಂಗ್ರ ಹಿಸುತ್ತಲೇ ಇದ್ದುವು, 

ವರ್ಸ್ಸೈಲ್‌ ನಲ್ಲಿ ನಡೆದ ಶಾಂತಿ ಸಮ್ಮೇಳನವು ಯುದ್ಧ ದ ಘರ್ಷಣೆಗಳು ಮತ್ತು 
ಅಸಜಯಗಳ ಜಾಡನ್ನೇ ಹಿಡಿದು ಶಾರ್ಕಿಕವಾಗಿ ಒಂದು ನಿರ್ಧಾರಕ್ಕೆ ಬರುವುದಕ್ಕಿಂತ 
ಹೆಚೆ ಶೇನನ್ನೂ ಮಾಡಲು ಸಮರ್ಥವಾಗಿರಲಿಲ್ಲ. ಜರ್ಮನ್ನರು, ಆಸ್ಟ್ರಿಯನ್ನ ರು, 
ತುರ್ಕರು ಮತ್ತು ಬಲ್ಲೇರಿಯನ್ನರಿಗೆ ಇದರ ಚರ್ಚೆಗಳಲ್ಲಿ ಭಾಸತ 0 ಪರವಾನಿಗೆ 
ಇರಲಿಲ್ಲ ಈ "ಸಮ್ಮೇಳನದ ನಿರ್ಣಯಗಳನ್ನೆ ಲ್ಲ ಅವರು ಸ್ವೀಕರಿಸಲೇ ಬೇಕಾಗಿತ್ತು. 
ಅದು ವಿಜಯಿಗಳ ಸಮೆ ್ಲೀಳೆನವಾಗಿತ್ತು. ಅದಕ್ಕಾಗಿ ಆರಿಸಿಕೊಂಡ ಸ್ಥಳ ಮನುಜ 
ಕುಲದ ಯೋಗಕ್ಷೇಮ. ದೃಷ್ಟಿ ಯಿಂದ ಬಹಳ ದುರದೃಷ್ಟ ಕರವಾದುದಾಗಿತ್ತು. 
ವಿಜಯೋ ನ್ಮಾ ದದಲ್ಲಿ ಅತ್ಯಂತ ಅಸಂಸ್ಕೃತ ರೀತಿಯಲ್ಲಿ 1871ರಲ್ಲಿ ನೂತನ ಜರ್ಮನ್‌ 
ಸಾಮಾ ಪ್ರಿ ಜ್ಯ ಸ್ಕಾ ಸನೆಯನ್ನು ಜರ್ಮನ್ನರು ಘೋಷಿಸಿದ್ದು ಇದೇ ಸ್ಥಳದಲ್ಲಿ. ಆ ದೈ ಶ್ಯ 
ವನ್ನು ಅದೇ ಕನ್ನೆ ಡಿಗಳ ಕೈಸಾಲೆಯಲ್ಲಿಯೇ ನಾಟಕೀಯವಾಗಿ ವಿಷರ್ಯಾಸ ಮಾಡ 
ತ್ರ ದ್ವರೆಂಬ ತೀಕ್ಷ್ಣ ಸೂಚನೆ ಬರದಿರಲು ಸಾಧ್ಯವಿರಲಿಲ್ಲ. 

ಈ ಮಹಾ ಯುದ್ಧ ದ ಮೊದಲ ಹೆಂತಗಳಲ್ಲಿ ಕಂಡು ಬರುತ್ತಿದ್ದ ಅಲ್ಪ ಸ್ವಲ್ಪ 

ಉದಾತ್ಮಭಾವನೆಗಳೂ ಇತು ಬೇಗನೆ ಮಾಯವಾಗಿ ಹೋಗಿದ್ದು ವು. ಜಯ ರಾದ 

ರಾಷ್ಟ್ರ ಗಳ ಜನರು ಶಾವೆನ್ಟು ಕಷ್ಟ ಸಂಕಟಗಳನ್ನು ಅನುಭವಿಸ ಬೇಕಾಯಿತೆಂದು 
ತೀವ್ರವಾಗಿ ಚಿಂತಿಸುತ್ತಿ ದ್ದ ಜು ನೋತ ಹೋದ ರಾಷ್ಟ್ರಗಳ ಜನರೂ ಈ ಯುದ್ಧ ಕ್ರೈ 
ತಮ್ಮಷ್ಟೆ ( ಬೆಲೆ ತೆತ್ತ ಸಂದು ಇವರ ಗಮನಕ್ಕೆ ಬರಲಿಲ್ಲ. ಯೂರೋಪಿನ ರಾನ್ಟ್ರ 
ಗಳೆಲ್ಲ ಸರಶ್ಚರ ಪ್ರತಿಸ್ಪರ್ಧಿಗಳಾಗಿದ್ದು ಇವುಗಳ ಮಧ್ಯೆ ಸಂಧಾನ ನಡೆಸುವಂಥ ಒಂದು 
ಸಾರ್ವರಾಷಿ ತವಾದ ಒಂದು ವ್ಯ ವಸ್ಥೆ ಇಲ್ಲದುದರಿಂದ ಸಹಜವಾಗಿಯೇ ಈ ಯುದ್ಧ 
ಸಂಭವಿಸಲೇ ಬೇಕಾಯಿತು. ಸ "ಎಸಿ (ರ್ಣದ ಪ್ರದೇಶದಲ್ಲಿ ಅನೇಕ ಸರ್ವತಂತ್ರ 
ಸ್ವತಂತ್ರ ರಾಷ್ಟ್ರಗಳು ಇನ್ನು ಅವುಗಳ ಬಳಿ ಪ್ರರ ಆಯುಧಗಳು ಶೇಖರ 
ವಾದಲ್ಲಿ ಯುದ್ಧೆ ಸಂಭವಿಸಲೇಬೇಕು ಎನ್ನು ವುದು ತರ್ಕಶಾಸ್ತ್ರ ಸಮ್ಮತವಾದ ಸ ಸಂಗತಿ, 
_ ಕೋಳಿಗಳು ಮೊಟ್ಟಿ ಯಿ:ಡುತ್ತವೆ ಎನ್ನು ವುದು ಎಷ್ಟು ಸತ್ಯವೋ ಯುದ್ಧ ಕ್ಕೊ (ಸರ 
ಸಜ್ಜಾದ ನೀಶಗಳು. ರಣರುಗಕ್ಕಿಳಿದೇ. ಇಳಿಯುತ್ತ ಬತ್ತ ಎನ್ನುವುದೂ ಅಸ್ಟೇ ಸತ್ಯ, 
ಅದಿ ಸಂಗ್ರಾಮದಿಂದ ಸೋತು ಸುಣ್ಣ ವಾಗಿದ್ದ ಈ ವಿಜಯಿ ರಾಷ್ಟ್ರಗಳು ಇದನ್ನು 
ಗಣನೆಗೇ ತರಲಿಲ್ಲ. ಪೆರಾಜಿತ ರಾಸ ಗಳ ಜನರೇ ಎಲ್ಲ ಕಷ್ಟ ನಷ್ಟ ಗಳಿಗೂ ನೈತಿಕ 
ವಾಗಿ ಹಾಗೂ ಭೌತಿಕವಾಗಿ ಹೊಣೆಯೆಂದು ಅವರನ್ನು ನಡೆಸಿಕೊಂಡರು. ಒಂದು 
ವೇಳೆ ಯುದ್ಧ ದ ಫಲಿಶಾಂಶ ತಿರುಗು ಮುರುಗಾಗಿದ್ದರೆ ಈಗ ಪರಾಜಿತರಾಗಿದ್ದೆವರೂ 
ಇವರ ವಿಷಯದಲ್ಲಿ ಅದೀ ರೀತಿ ನಡೆದುಕೊಳ್ಳು ತಿ, ತ್ತಿದ್ದರು ಬನ್ನು ವುದರಲ್ಲಿ ಸಂಶಯವಿಲ್ಲ. 
; ಕ ಇಸ್ಟ ಣೆ ಲ್ಲ ಜರ್ಮನರೇ ಕಾರಣರು ಎಂದು ಬ್ರಿ ಬಸರು ಮತ್ತು ಫ್ಲೆಂಚರೇ ಎಲ್ಲಕ್ಕೂ 
ಸ ಜನಾಬೆ ರರು ಎಂದು ಜರ್ನುನೆರೂ ಹೇಳುತ್ತಿ ದ್ದರು, ಯೂರೋಪಿನ ವಿಚ್ಛಿದ್ರಕರ 


೨೬ ಮಾನವಿಕ ಕರ್ಣಾಟಕ 


ರಾಜಕೀಯ ವ್ಯವಸ್ಥೆಯೇ ಇದೆಲ್ಲದರ ಮೂಲ ವಿರಬಹುದೆಂದು ಯೋಚಿಸುತ್ತಿದ್ದ ವರು 
ಎಲ್ಲೋ ಕೆಲವು ಮಂದಿ ಬುದ್ಧಿ ಜೀವಿಗಳು ಮಾತ್ರ, ವಸ್ಯೊನಕೌಲು ಪರಾಜಿತರಿಗೆ 
ಶಿಕ್ಷೆ ವಿಧಿಸುವುದಷ್ಟೇ ಅಲ್ಲದೆ ಅವರು ತಿರುಗಿ ಎಂದೂ ಇಂಥ ಕೆಲಸ ಮಾಡದಂತೆ ಬುದ್ಧಿ 
ಕಲಿಸುವಂಥದ್ದೂ ಆಗಿರ ಬೇಕೆಂಬುದು ವಿಜಯಿಗಳ ಉದ್ದೇಶವಾಗಿತ್ತು. ಸೋತು 
ಹೋಗಿದ್ದ ರಾಷ್ಟ್ರಗಳಿಗೆ ಭಾರೀದಂಡನೆಗಳನ್ನು ವಿಧಿಸಲಾಯಿತು, ಆಗಲೇ ದಿವಾಳಿ 
ಯೆದ್ದು ಹೋಗಿದ್ದ ಈ ರಾಷ್ಟ್ರಗಳಿಗೆ ಅಗಾಧ ಪ್ರಮಾಣದಲ್ಲಿ ಸಾಲದ ಹೊರೆ ಹೇರಿ 
ವಿಜೇತ ರಾಷ್ಟ್ರಗಳ ಗಾಯಾಳುಗಳಿಗೆ ಮತ್ತು ನೊಂದವರಿಗೆ ಪರಿಹಾರ ಒದಗಿಸುವ 
ಏರ್ಪಾಟಾಯಿತು. ಮುಂದೆ ಯುದ್ಧಗಳಾಗದಂತೆ ಮಾಡುವುದಕ್ಕಾಗಿ ಲೀಗ್‌ ಆಫ್‌ 
ನೇಷನ್ಸನ್ನು ಸ್ಥಾಪಿಸಲಾಯಿತು, ಅದರ ಮೂಲಕ ಅಂತರ ರಾಷ್ಟ್ರೀಯ ಸಂಬಂಧ 
ಗಳನ್ನು ಪುನರ್ವ್ಯವಸ್ಥೆ ಮಾಡಲು ಪ್ರಯತ್ನಗಳು ನಡೆದುವು. ಆದರೆ ಈ ಯಾವ 
ಕಾರ್ಯಗಳನ್ನೂ ಮನಃ ಪೂರ್ವಕವಾಗಿ ನಡೆಸಲಿಲ್ಲ, 

ಈ ಸಂದರ್ಭದಲ್ಲಿ ಯೂರೋಪೊಂದೇ ಇದ್ದಿದ್ದರೆ ಶಾಶ್ವತ ಶಾಂತಿಗಾಗಿ ಅಂತರ 
ರಾಷ್ಟ್ರೀಯ ಸಂಬಂಧಗಳ ಪುನರ್ವ್ಯವಸ್ಥೆ ಗಾಗಿ ಯಾವ ಪ್ರಯತ್ನವೂ ನಡೆಯುತ್ತಿರಲಿಲ್ಲ 
ವೆಂದೆನಿಸುತ್ತದೆ. ಲೀಗ್‌ ಆಫ್‌ ನೇಷನ್‌ನ್ನು ಸ್ಥಾಪಿಸಬೇಕೆಂಬ ಸಲಹೆಯನ್ನು 
ಕ್ರಿಯಾಶೀಲ ರಾಜಕೀಯಕ್ಕೆ ತಂದಿದ್ದು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಅಧಕ್ಷ 
ವಿಲ್ಲನ್‌, ಇದಕ್ಕೆ ಮುಖ್ಯ ಬೇಬಲ ಅಮೆರಿಕದಲ್ಲಿತ್ತು, ಪಶ್ಚಿಮಾರ್ಧಗೋಳವನ್ನು 
ಯೂರೋಪಿನ ಹಸ್ತಕ್ಷೇಪದಿಂದ ರಕ್ಷಿಸುವ ಮನ್ರೋ ಸಿದ್ಧಾಂತವನ್ನು ಬಿಟ್ಟರೆ ಬೇಕಿ 
ಯಾವ ಅಂಶರ ರಾಷ್ಟ್ರೀಯ ಸಂಬಂಧಗಳ ಬಗೆಗೂ ನಿರ್ದಿಷ್ಟ ಭಾವನೆಗಳನ್ನು 
ಅದುವರೆಗೆ ಈ ಹೊಸ ರಾಷ್ಟ್ರ ಹೊಂದಿರಲಿಲ್ಲ. ಇದ್ದಕಿದ್ದಂತೆ ಅಂದಿನ ಬಹು ಮುಖ 
ಸಮಸ್ಯೆಯನ್ನು ಕುರಿತು ಏನಾದರೊಂದು ವಿವೇಚನಾಯುತ ಸಲಹೆಯನ್ನು ಈ ಉಷ್ಟ್ರ 
ಮುಂದಿಡಬೇಕಾಯಿತು ಅಂಥ ಯಾವ ಸಲಹೆಯೂ ಈ ರಾಷ್ಟ್ರಕ್ಕೆ ಹೊಳೆಯಲಿಲ್ಲ, 
ಅಮೆರಿಕ ಜನತೆಯ ಸ್ವಾಭಾವಿಕ ಬಲವು ಶಾಶ್ವತ ಶಾಂತಿಯ ಕಡೆಗಿತ್ತು, ಇದರೊಂದಿಗೆ 
ಪೂರ್ವದ ಪ್ರಪಂಚದ ರಾಜಕೀಯ ಕುರಿತು ಮೊದಲಿಸಿಂದ ಬಂದ ಅಪನಂಬಿಕೆ ಮತ್ತು 
ಆ ಪ್ರಪಂಚದ ತೊಡಕುಗಳಿಂದ ದೂರ ಇರುವ ಬಯಕೆಗಳೂ ಸೇರಿದ್ದು ವು.. ಪ್ರಪಂಚದ 
ಸಮಸ್ಯೆಗಳನ್ನು ಕುರಿತು ತಾನೇನು ಮಾಡಬಹುದು ಎಂಡು ಅಮೆರಿಕನ್ನರು ಯೋಚಿಸ 
ತೊಡಗುತ್ತಿ ರುವಾಗಲೇ ಜರ್ಮನ್ನರ ಸಬ್‌ಮೆರೀನ್‌ ದಾಳಿ ಅವರು ಜರ್ಮನ್‌ 
ವಿರೋಧಿ ಒಕ್ಕೂಟದ ಕಡೆ ಸೇರಿ ಯುದ್ಧಕ್ಕೆ ಇಳಿಯುವಂತೆ ಮಾಡಿತು. ಇದು ಅತಿಸ್ವಲ್ಪ 
ಕಾಲಾವಕಾಕದಲ್ಲಿಯೆೋ ಅಮೆರಿಕದ ವೈಶಿಷ್ಟ ಕ ಕ್ರಿಗಳನ್ನೊಳಗೊಂಡ ಒಂದು ವ್ಯವಸ್ಥೆ ಯನ್ನು 
ನಿಯೋಜಿಸುವ ಪ್ರಯತ್ನ. ಈ ಯೋಜನೆ ಅಷ್ಟೇನೂ ತೃಪ್ತಿಕರವಾದುದಾಗಿರಜೆ 
ಅಪರಿಸ್ಭೃತವಾಗಿದ್ದು ಅಪಾಯಕರವೂ ಆಗಿತ್ತು. ಆದರೆ ಯೂರೋಪಿನಲ್ಲಿ ಇದು 
ದ ಡಬ ಷ್ಟಿ ಫಲನೆಂದು ಸ್ವೀಕೃತವಾಯಿತು. 1918-19ರಲ್ಲಿ 
ಎ ಲ್ಲ )ಿಲ್ಲೂ ಬಹುಭಾಗ ಜನರು ಯುದ್ದ ದಿಂದ ಬೇಸತ್ತು 


ಪಂಚದ ಸಂಕ್ಷಿಪ್ತ ಇತಿಹಾಸ ೨೭ 


ಹೋಗಿದ್ದು ತಿರುಗಿ ಯುದ್ಧ ಆಗದಂತೆ ಮಾಡಲು ನಿರ್ಬಂಧಗಳನ್ನು ತರುವ ಸಲುವಾಗಿ 
ಯಾವ ವಿಧವಾದ ತ್ಯಾಗ ನಷ್ಟಗಳಿಗೂ ಸಿದ್ಧವಾಗಿದ್ದರು. ಅದಕೆ ಯೂರೋಪಿನ 
ಹಳೆಯ ರಾಜ್ಯಗಳ ಸರ್ಕಾರಗಳಲ್ಲಿ ಯಾವುದೊಂದೂ ಸಹ ಇದಕ್ಕಾಗಿ ತನ್ನ 
ಪರಮಾಧಿಕಾರದಲ್ಲಿ ಎಳ್ಳೆಷ್ಟನ್ನೊ ಬಿಟ್ಟುಕೊಡಲು ಸಿದ್ಧವಾಗಿರಲಿಲ್ಲ. ಅಧ್ಯಕ್ಷ 
ವಿಲ್ಲನನ ಸಾರ್ವಜನಿಕ ಹೇಳಿಕೆಗಳೆಲ್ಲ ಪ್ರಪಂಚದ ರಾಷ್ಟ್ರಗಳೆಲ್ಲ ಸೇರಿದಂಥ ಲೀಗ” 
ಆಫ್‌ ನೇಷನ್ಸ್‌ ಸ್ಥಾಪನೆಗೆ ಸಮರ್ಥನೆ ಕೊಡುತ್ತಿದ್ದುವು. ರಾಷ್ಟ್ರಗಳನ್ನು 
ಆಳುತ್ತಿದ್ದವರಿಗಲ್ಲದಿದ್ದರೂ ಅವುಗಳ ಜನಸಾಮಾನ್ಯರಿಗೆ ಇವು ತುಂಬ ಮೆಚ್ಚಿಗೆ 
ಯಾದುವು. ಅಮೆರಿಕ ದೇಶದವರು ಚೆನ್ನಾಗಿ ಯೋಚಿಸಿ ಈ ನಿರ್ಧಾರಕ್ಕೆ ಬಂದಿರುವ 
ಕೆಂದು ಜನರಿಗೆನಿಸಿತು. ಆದರೆ ವಿಲ್ಸನ್‌ ವ್ಯವಸರಿಸಬೇಕಾಗಿದ್ದುದು ಜನತೆಯೊಡನೆ 
ಅಲ್ಲ, ಸರ್ಕಾರಗಳೊಡನೆ, ಇದು ದುರದೃಷ್ಟದ ಸಂಗತಿ, ಅಪಾರ ಕಲ್ಪನಾಶಕ್ತಿಯಿದ್ದ 
ಕನಸುಗಾರನಾಗಿದ್ದ ವಿಲ್ಲನ". ಆದರೆ ಅನುಷ್ಠಾನದ ಒರೆಗಲ್ಲಿನಲ್ಲಿ ಪರೀಕ್ಷೆ 
ಗೊಳಗಾದಾಗ ಒಂದು ಮಿತಿಯ ಮೇಲೇರಲು ಈತನಿಂದ ಆಗಲಿಲ್ಲ. ಈಶ ಅಕಿ 
ಸ್ವಾಭಿಮಾನಿ ಎಂದೂ ತಿಳಿಯಿತು. ಜನರಲ್ಲಿ ಈತನ ಸಲಹೆಗಳು ಎಬ್ಬಿಸಿದ್ದ ಉತ್ಸಾಹದ 
ಅಲೆಗಳು ವ್ಯರ್ಥವಾಗಿ ಹೋದುವು. 

ಡಾ|| ಡಿಲ್ಲಾನ್‌ ತಮ್ಮ “ಶಾಂತಿ ಸಮ್ಮೇಳನ” ವೆಂಬ ಪುಸ್ತಕದಲ್ಲಿ ಹೀಗೆ 
ಬರೆಯುತ್ತಾರೆ. “ಸೃಜನಶೀಲ ಕುಂಬಾರನ ಕೈಗೆ ಸಿಕ್ಕದ ಮಣ್ಣಿ ನಂತಿತ್ತು 
ಯೂರೋಪ" ಅಧ್ಯಕ್ಷ ವಿಲ್ಸನ್‌ ಅದರ ಕರಾವಳಿಯನ್ನು ಮೆಟ್ಟಿ ದಾಗ. ಯುದ್ಧಗಳಿಗೆ 
ಪ್ರತಿಬಂಧವಿರುವ ಹಾಗೂ ಜನರಿಗೆ ಆಹಾರ ಪದಾರ್ಥಗಳು ಸೇರದಂತೆ ತಡೆಯುವ 
ಮುತ್ತಿಗೆಗಳಿಲ್ಲದ ಆದರ್ಶ ರಾಜ್ಯಕ್ಕೆ ದಾರಿತೋರುವ ಮೋಸೆಸ್‌ ಈತ ಎಂಬಂತೆ 
ರಾಷ್ಟ್ರಗಳೆಲ್ಲ ಈತನನ್ನು ಹಿಂಬಾಲಿಸಲು ಉತ್ಪುಕವಾಗಿದ್ದು ವು. ಅವುಗಳ ಜನರಿಗೆ 
ಆತ ಅಂಥ ದೊಡ್ಡ ಮುಂದಾಳು ಎನಿಸಿದ್ದನು. ಫ್ರಾನಿ ನ ಜನ ಅವನ ಮುಂದೆ 
ಪ್ರೀತಿಯುತೆ ಗೌರವದಿಂದ ತಲೆಬಾಗಿದರು, ಪ್ಯಾರಿಸ್ಸಿನ ಶ್ರಮ ಜೀವಿಗಳ ಮುಖಂಡರು 
ಆತನನ್ನು ಕಂಡು ಹರ್ಷಾಶ್ರುಗಳನ್ನು ಸುರಿಸಿದಿವೆಂದು ನನಗೆ ಹೇಳಿದರು. ಆತನ 
ಉದಾತ್ಮ ಧ್ಯೇಯಗಳನ್ನು ನನಸಾಗಿಸಲು ಬೆಂಕಿ ನೀರುಗಳನ್ನು ಹೊಕ್ಕು ಬರಲು ಅವನ 
ಸಂಗಡಿಗರು ಸಿದ್ಧರಾಗಿದ್ದರು. ಇಟಲಿಯ ಕೂಲಿ ವರ್ಗದವರಿಗೆ ಆತನ ಹೆಸರು 
ಭೂಲೋಕಕ್ಕೆ ಪುನರುಜೀವನ ನೀಡುವ ಸ್ವರ್ಗಲೋಕದ ಕಹಳೆಯಾಗಿತು. ಆತನ 
ತತ್ತ್ವ ತಮಗೆ ರಕ್ಷಣೆ ನೀಡುವ ಲಂಗರು ಎಂದು ಜರ್ಮನರು ಭಾವಿಸಿದರು, 
ಭಯನೆಂಡರೇನೆಂದು ಅರಿಯದ ಹೆರ್‌ ಮುದ್‌ ಲೊನ್‌ ಹೇಳಿದ್ದು ಹೀಗೆ “ಅಧ್ಯಕ್ಷ 
ವಿಲ್ಸನ್‌ ಜರ್ಮನ್ನರನ್ನು ಕುರಿತು ಭಾಷಣ ಮಾಡಿ ಅವರಿಗೆ ತೀವ್ರವಾದ ಶಿಕ್ಷೆಯನ್ನು 
ಫೋಸಿಸಿದರೂ ತುಟಪಿಟಕ್ಕೆನ್ನಡಿ ಆದನ್ನು ಒಪ್ಪಿಕೊಂಡು ಶಕ್ಷಣ ಅದನ್ನು 
ಅನುಭವಿಸಲು ಸಿದ್ಧರಾಗುವರು”, ಆಸ್ಟ್ರಿಯ ಜರ್ಮನಿಗಳಲ್ಲಿ ಆತನಿಗೆ ಸಂರಕ್ಷಕನೆಂಬ 
ಯಶಸ್ಸಿತ್ತು. ಕಷ್ಟದಲ್ಲಿದ್ದವರು ಆತನ ಹೆಕರು ಕೇಳಿದರೆ ಸಾಕು ಸಮಾಧಾನ 
ಹೊಂದುತ್ತಿದ್ದ ರು” 


೨೮ ಮಾನವಿಕ ಕರ್ಣಾಟಕ 


ಹೀಗೆ ವಿಲ್ಸನ್ನನ ಹೆಸರು ಜನರ ಮನಸ್ಸಿನಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳನ್ನು 
ತಂದಿತು. ಆದರೆ ಅವರಿಗೆಲ್ಲ ಬರಿಯ ಫಿರಾಶೆಯೇ ಕಾದಿತ್ತು, ಲೀಗ್‌ ಆಫ್‌ ನೇಷನ್ಸ್‌ 
ಬಹು ದುರ್ಬಲವಾದ ಸಂಸೆಯಾಗಿದ್ದು ನಿಪ್ಟ್ರಯೋಜಕವಾಯಿತು. ಇದೆಲ್ಲ ಒಂದು 
ವೃಥೆತರಿಸುವ ಕಥೆ, ಈತ ಕಂಡ ಕನಸು ಅತಿಹಿರಿದು, ಅದನ್ನು ನನಸಾಗಿ ಮಾಡವು 
ದರಲ್ಲಿ ಈತ ಅಷ್ಟೇ ಅಸಮರ್ಥನಾಗಿದ್ದನು. ಸಾಮಾನ್ಯ ಮಾನವನ ಜೀವನೆದುರಂತ 
ಹೀಗೆ ಈತನಲ್ಲಿ ಉತ್ಪ್ರೇಕ್ಷಿತ ರೂಪದಲ್ಲಿ ಕಾಣಿಸಿಕೊಂಡಿತು. ತನ್ನ ಅಧ್ಯಕ್ಷನ ಜು 
ಕಾರ್ಯಕೈ ಅಮೆರಿಕ ಸಮ್ಮತಿ ತೋರಿಸಲಿಲ್ಲ ಯೂರೋಪು ಅಂಗೀಕರಿಸಿದೆ ಈ 
ಒಕ್ಕೂಟವನ್ನು ಅದು ಸೇರಲಿಲ್ಲ. ಇಂಥ ಒಂದು ವ್ಯವಹಾರಕ್ಕೆ ಯಾವ ಸಿದ್ಧತೆಯೂ 
ಇಲ್ಲದೆ ತಮ್ಮನ್ನು ತಳ್ಳೆ ಲಾಗುತ್ತಿನೆಯೆಂದು ಅಮೆರಿಕೆಯ ಜನತೆಗೆ ನಿಧಾನವಾಗಿ 
ಭಾಸವಾಗತೊಡಗಿತು. ಪ್ರಾಚೀನ ಪ್ರಪಂಚದ ಯೂಕೋಪಿಗೂ ತನ್ನ ಈ ಕಷ್ಟದ 
ಅವಸ್ಥೆ ಯಲ್ಲಿ ಅಮೆರಿಕದಿಂದ ತಾನು ಪಡೆಯಶಕ್ಕಂಥದ್ದು ಏನೂ ಇಲ್ಲವೆಂದು 
ಎನ್ನಿಸಿತು. ಪೂರ್ಣ ಬೆಳೆಯುವುದಕ್ಕೆ ಮೊದಲೇ ಜನಿಸಿ ಹುಟ್ಟುವಾಗಲೇ ಅಂಗ 
ವಿಕಲ ಶಿಶುವಿನಂತಿದ್ದ ಲೀಗ್‌ ಆಫ್‌ ನೇಷನ್ಸ್‌ (League of Nations) ಅಂತರ 
ರಾಷ್ಟ್ರೀಯ ಸಂಬಂಧಗಳನ್ನು ಸರಿಯಾಗಿ ಪುನವಣ್ಯವಸ್ಥೆ ಮಾಡುವುದರಲ್ಲಿ ಒಂದು 
ಅಡಚಣೆಯೆಂಜಿನಿಸಿತು. ಏಕೆಂದರೆ ಅದರ ಸಂವಿಧಾನ ಬಹುಕ್ಸಿಸ್ಟವೂ ಅವ್ಯವಹಾರಿಕವೂ 
ಆಗಿದ್ದು ಅದಕ್ಕೆ ತಕಷ್ಟು ಅಧಿಕಾರವೂ ಇರಲಿಲ್ಲ. ಈ ಸಂಸ್ಥೆ ಇಲ್ಲದಿದ್ದರೇ ಅಂತರ 
ರುಷ್ಟ್ರೀಯ ಸಮಸ್ಯೆಗಳ ಸ್ಪಷ್ಟ ಚಿತ್ರಸಿಗುತ್ತಿತ್ತು. ಆದರೂ ಪ್ರಪಂಚದ ಎಲ್ಲ 
ಕಡೆಗಳಲ್ಲೂ ಈ ಯೋಜನೆಗೆ ಉತ್ಸಾಹ ಪೂರಿತ ಸ್ವಾಗತ ಸಿಕ್ಕಿದ್ದು ಯುದ್ಧವನ್ನು 
ನಿಯಂತ್ರಿಸುವ ಒಂದು ವ್ಯವಸ್ಥೆ ಬೇಕೆಂದು ಸರ್ಕಾರಗಳೆಲ್ಲದಿದ್ದರೂ ಪ್ರಪಂಚದ ಎಲ್ಲ 
ದೇಶಗಳ ಸಾಮಾನ್ಯ ಜನರು ಅಸೆಯಿಂದ ಸಿದ್ಧರಾಗಿದ್ದು ಈ ಅಂಶಗಳನ್ನು ಚರಿತ್ರೆಯ 
ಪುಸ್ತಕಗಳಲ್ಲಿ ವಿಶೇಷ ಒತ್ತು ಕೊಟ್ಟು ಬರೆಯಲೇ ಬೇಕು. ದೂರದರ್ಶಿತ್ವವಿಲ್ಲದ 
ಆಡಳಿತ ವ್ಯವಸ್ಥೆ ಗಳು ಮಾನವ ವ್ಯವಹಾರಗಳನ್ನು ಕೆಡಿಸಿ ಜನರಲ್ಲಿ ಭೇದ ಭಾವನೆ 
ಗಳನ್ನು ತಂದಿಡುತ್ತಿದ್ದರೂ ಇವುಗಳ ಹಿನ್ನೆಲೆಯಲ್ಲಿಯೇ ಪ್ರಸಂಚದ ಐಕ್ಯ ಹಾಗೂ 
ಸುವ್ಯವಸ್ಥೆ ಗಳನ್ನು ಇಚ್ಛಿಸುವ ಶಕ್ತಿಗಳು ಇವೆ ಹಾಗೂ ಬೆಳೆಯುತ್ತಲೂ ಇನೆ. 

ವಿಲ್ಸನ್ನ ಕೌಲು ಶುದ್ಧ್ಯಾಂಗವಾಗಿ ರಾಜಕೀಯ ಉದ್ದೇಶಗಳ ಕೌಲು, ಲೀಗ್‌ 
ಆಫ್‌ ನೇಷನ್ಸ್‌ ಸಹ ರಾಜಕೀಯ ಸಂಸೆ ಯೇ ಸರಿ, ಅದುವರೆಗೆ ರಾಷ್ಟ್ರ ಎಂಬುದರ 
ಬಗ್ಗೆ ಇದ್ದ ಕಲ್ಪನೆಗಳೂ ಮತ್ತು ಅದುವರೆಗೆ ಇದ್ದ ಸರ್ಕಾರಗಳೂ ಅನಿವಾರ 
ವಾದುವು ಎಂದುಕೊಂಡು ಆ ಭಾವನೆಗೆ ಅನುಸಾರವಾಗಿಯೇ ಮಾನವ ವ್ಯವಹಾರ 
ಗಳನ್ನು ತೇನೆಹಾಕಿ ತಿದ್ದುವ ಪ್ರಯತ್ನ ಗಳಾಗಿದ್ದು ವು ಇವು. ಇವುಗಳಲ್ಲಿದ್ದ ದೋಷ 
ಇದೇ. ನಿಧಾನವಾಗಿ ಇಡು ಜನರಿಗೆ ತಿಳಿಯುತ್ತಾ ಬಂದಿದೆ, ಸರ್ಕಾರಗಳು ಹಾಗೂ 
ರಾಷ್ಟ್ರಗಳು ಸ್ಥಿರ ವ್ಯವಸ್ಥೆ ಗಳೇನಲ್ಲ, ಮನುಕುಲದವರ ಅವಶ್ಯಕತೆಗಳು ಬದಲಾಗು 
ತ್ರಿನೆ ಮತ್ತು ಹೆಚ್ಚಾಗುತ್ತಿವೆ, ಇದಕ್ಕೆ ಅನುಗುಣವಾಗಿ ಈ ಸಂಸ್ಥೆ ಗಳನ್ನೂ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೨೯ 


ಬದಲಾಯಿಸಬೇಕು, ರಾಜಕೀಯ ಶಕ್ತಿಗಳಿಗಿಂತ ಮೂಲಭೂತವಾದುವು ಆರ್ಥಿಕ 
ಶಕ್ತಿಗಳು, ಆರ್ಥಿಕ ಶಕ್ತಿಗಳು ಜನರ ನಡವಳಿಕೆ ಮತ್ತು ಒಡೆತನದ ಭಾವನೆ 
ಗಳನ್ನು ಅವಲಂಬಿಸಿವೆ. ಇವುಗಳಿಗೆ ಶಿಕ್ಷಣವೇ ಆಧಾರ, ಜನರ ಮನಸ್ಸುಗಳಲ್ಲಿ 
ವಿವಿಧಭಾವನಾಸರಣಿಗಳು ಬೇರೂರಿರುತ್ತವೆ. ಮಾನವ ವ್ಯವಹಾರಗಳೆಂದರೆ ಈ 
ಭಾವನಾಸರಣಿಗಳು ಕಾರ್ಯರೂಪಕ್ಕೆ ಬರುವುದು. ತಪ್ಪು ಭಾವನೆಗಳನ್ನು ಮತ್ತು 
ಭಾವನೆಗಳನ್ನು ತಪ್ಪಾಗಿ ಅರ್ಥೈಸುವುದನ್ನು ಸರಿಪಡಿಸುವುದೀ ಆರ್ಥಿಕ ಮತ್ತು 
ಸಾಮಾಜಿಕ ಸಂಕಷ್ಟಗಳಿಗೆ ಚಿಕಿತ್ಸೆ. 1918 ರಿಂದ 1933 ರ ವರೆಗೆ ಅದೆಷ್ಟೋ 
ಸಮ್ಮೇಳನಗಳು ನಡೆದುವು. ಪ್ರಪಂಚದ ವ್ಯವಹಾರಗಳನ್ನು ಪುನರ್ವ್ಯವಸ್ಥೆ ಮಾಡಲು 
ನಡೆದ ಅಷ್ಟೆ (ನೂ ಇಳದ ರ್ರೈಯತ್ನ ಗಳಿವು. ಚರಿತ್ರೆಯ ವಿದಾ ರ್ಥಿಗೆ ಇವು 
ಗಳಲ್ಲಿ ಜತ ಮುಖ್ಯ ಅಂಶ bE ಕ. ಇಂಥ ಆ ಗಳಲ್ಲಿ ಚೊಡನೊದಳಿ) 
ಶುದ್ಧಾ ೦ಗವಾಗಿ ರಾಷ್ಟ್ರೀಯ ಮತ್ತು ರಾಜಕೀಯ ದೃಷ್ಟಿಗಳು ಮಾತ್ರ ಇರುತ್ತಿ ದ್ದವು. 
ಮನುಕುಲದವಕೆಲ್ಲ ಆರ್ಥಿಕವಾಗಿ ಭೌತಿಕವಾಗಿ ನೆಮ್ಮದಿಯಾಗಿರಬೇಕಾದರೆ ಬ 
ದೃಸ್ಟಿ ಬದಲಾಗಬೇಕು, ಮಾನವರೆಲ್ಲರ ಒಳಿತಿಗಾಗಿ ಎಲ್ಲರೂ ಒಂದಾಗಿ ಚಿಂತಿಸಬೇಕು. 
ಇದು ಜನರಿಗೆ ನಿಧಾನವಾಗಿ ಹೊಳೆಯತೊಡಗಿತು. ಆದರೆ ಯಾವುಜೀ ವಿಷಯವನ್ನೂ 
' ಸಾಮಾನ್ಯ ಜನರು ರಾಜಕೀಯ ವ್ಯಕ್ತಿಗಳು ಮತ್ತು ವೃತ್ತಪತ್ರಿಕೆಗಳೂ ಸಹೆ ಮನ 
ದಟ್ಟು ಮಾಡಿಕೊಳ್ಳಲು ಬಹು ಸಮಯ ಬೇಕು. : ಪ್ರಪಂಚದ ಆರ್ಥಿಕ ಕ್ಷೇತ್ರದಲ್ಲಿ 
ಅಗಾಧವಾದ ಗೊಂದಲ ಉಂಟಾಗಿದೆ. ಈಗ ಒಂದು ಶತಮಾನದಿಂದ ಎಂದೂ ಇಲ್ಲ 
ದಿದ್ದಷ್ಟು ನಿರುದ್ಯೋಗ ಮತ್ತು ಬಡತನ ಎಲ್ಲೆಲ್ಲೂ ಇವೆ. ಮನುಕ:ಲದ ಚೈತನ್ಯವೇ 
ಚೋದೊಕುವಂತಡೆ. ಸಾರ್ವಜನಿಕರಲ್ಲಿ ಕ್ಷೇಮ ಭಾವನೆಯೇ ಇಲ್ಲ, ನಟ 
ಹೆಚ್ಚಾಗಿವೆ. ರಾಜಕೀಯ ಜೀವನದಲ್ಲಿ ಸಿ ರತೆಯೇ ಇಲ್ಲ. ಹಿಂದೆಂದೂ ಹೀಗಿರು 

ತ್ರಿರಲಿಲ್ಲ. ಈ ಸಂಕಷ್ಟಗಳನ್ನು ಕುರಿತು ಇಲ್ಲಿ ಹೆಚ್ಚು ವಿಸ್ತಾರವಾಗಿ ಹೇಳಲಾಗು 
ವುದಿಲ್ಲ ಪ್ರಪಂಚದ ವ್ಯವಸ್ಥೆ ಪೂರ್ಣ ಕುಸಿಯುತ್ತಿದೆ ಎನ್ನುವಂತಿಲ್ಲ. ಆದರೂ 
ಮನುಕುಲದ ಚರಿತ್ರೆಯಲ್ಲಿ 19ನೆ ಶತಮಾನ ಅದೆಂಥ ಉತ್ಸಾಹಪೂರ್ಣ ಅಧ್ಯಾಯ 
ವಾಗಿತ್ತು ! ಅಂದಿನೆ ನೈತಿಕ ಚೈತನ್ಯ, ಮುಂದಾಳುತನ, ಶ್ರದ್ಧೆ ಹೇಗಿದ್ದುವು! 
. ಆ ಶತಮಾನ ಅಷ್ಟು ಮುನ್ನಡೆಯಲು ಇವೆಲ್ಲ ಕಾರಣಗಳಾಗಿದ್ದುವು. ಆ ಪರಿಸ್ಥಿತಿ 
ತಿರುಗಿ ಬರುವಷ್ಟು ನಮ್ಮ ಕುಲ ಚೈತನ್ಯವನ್ನು ಉಳಿಸಿಕೊಂಡಿದೆಯೇ ಎಂಡು 
ಅಂದಾಜ. ಮಾಡಲು ಈಗಲೇ ಸಾಧ್ಯವಿಲ್ಲ. 


ಕೆಟ್ಟ ಕೆಲಸದಲ್ಲಿ ಆದ ಗೆಲುವಿಗಿಂತ ಒಳ್ಳೆಯ. ಕೆಲಸದಲ್ಲಿ ಆಗುವ ಸೋಲ್ಕು 
ಮೇಲು 
—ಹರ್ರೇಕರ್‌ ಮಂಜಪ್ಪ | 


ತ್ಯಾಗವೊಂದೇ ಅತ್ಯಂತ ಪ್ರಶಂಸನೀಯವಾದ ಗುಣ 
--ಸೂಕ್ತಿಸುಧಾ 


ಮಾನವರಿಗೆ ಸಮ ಕ್‌ದೃಸ್ಟಿಬೇಕು, ಸಮಾಜಕ್ಕೂ ನಮಗೂ ಯಾವುದು 
ಒಳ್ಳೆಯದೋ ಅದರಲ್ಲಿ ನಂಬಿಕೆ ಇಡಬೇಕು 


—ಭಗವಾನ್‌ ಬುದ್ಧ 


ಬಿಟ್ಟಿ ಬಾಣ, ಆಡಿದ ಮಾತು, ಗತಜೀವನ, ಕಳೆದುಕೊಂಡ ಅವಕಾಶ--ಇವು 
ನಾಲ್ಕೂ ಎಂದಿಗೂ ತಿರುಗಿ ಬರಲಾರವು 


ಪಂ ಚತಂತ್ರ 


ಫಿ. ಎನ್‌. ಹರೀಶ್‌ 


ಅಡಿಯರು 


ಅಡಿಯರು ಕೇರಳದ ಉತ್ತರ ವೈನಾಡಿನ ವಿವಿಧೆಡೆಗಳಲ್ಲಿ ನೆಲೆಸಿದ್ದಾರೆ. 
ಹೆಚ್ಚಾ ಗಿ ಇವರ ವಸತಿ ಪ್ರದೇಶಗಳು ತಿರುನೆಲ್ಲಿ ಎಂಬ ಸ್ಟ ಳದಲ್ಲಿ ಕಾಣಲು ಸಿಗುತ್ತ ತವೆ. 
ತಿರುಸೆಲ್ಲ ಕೊಡಗಿನ ಸರಹದ್ದಿನ ಸಮಾಪದಲ್ಲಿದೆ. ಈ ಪ್ರ ದೇಶದಲ್ಲಿ ಬತ್ತ ಬೆಳೆಯುವ 
ದೊಡ್ಡದೊಡ್ಡ ಗದ್ದೆ ಬಹುಲುಗಳು ಕಂಡುಬರುತ್ತ ವೆ. ವೈನಾಡಿನ ಜಮಿನ್ಹಾರರು 
ಬೇಸಾಯದ ಕೆಲಸಕ್ಕಾಗಿ ಸ್ಥಳೀಯ ಆದಿವಾಸಿಗಳನ್ನೆ ಅವಲಂಬಿಸಿಕೊಂಡಿದ್ದಾರೆ 
' ಅವರಲ್ಲಿ ಅಡಿಯರು ಸ್ರಮುಖರು. ಸಾಧು ಸ್ವಭಾವದವರಾದ ಅಡಿಯರು ಸಮಾಜದ 
ಮೇಲ್ವರ್ಗದವರ ಸೇವೆ ಮಾಡಿಕೊಂಡು, ದಾಸ್ಯಕ್ಕೆ ಗುರಿಯಾಗಿರುವುದರಿಂದ ಇವರನ್ನು 
ಸ್ಥಳೀಯರು "ಅಡಿಯ ಅಥವಾ “"ಅಡಿಯನ"' ಎಂದು ಕರೆಯುವುದಾಗಿ ತಿಳಿದು 
ಬರುತ್ತ ಜಿ. ಅಡಿಯ ಎಂದರೆ ಕೆಳಸ್ಮರದವನು, ದಾಸ ಅಥವಾ ಸೇವಕ ಎಂದು ಅರ್ಥ 
ಹೇಳಬಹುದು. 

ವಾಸ್ತವವಾಗಿ ಅಡಿಯರು ಸ್ವತಃ ತಮ್ಮನ್ನು "ಇರಾವುಳೇರ್‌? ಅಥವಾ 
"ರಾವುಳೇರ್‌' ಎಂಬ ಹೆಸರುಗಳಿಂದ ಕರೆದುಕೊಳ್ಳುವರು. ಹೀಗೆ ತಮ್ಮನ್ನು 
ಹೆಸರಿಸಿಕೊಳ್ಳು ವುದರ ಬಗ್ಗೆ ಇವರು ಎರಡು ಕಾರಣಗಳನ್ನು ಹೇಳುವರು-ಇರಾವುಳೇರ್‌ 
uno, ಉಳೇ೦" -ಕೂರುವುದು) ಎಂದರೆ ಮೇಲ್ವರ್ಗದವರ ಮನೆಯ 
ಜಗಲಿಯವರೆಗೆ ಪ್ರವೇಶಿಸಲು ಅರ್ಹರಾದವರು, ಮತ್ತೊಂದು, ರಾವುಳೇರ್‌(ರಾವುಳರು) 
ಬಂದರೆ ತಾವು $l ಅಥವಾ ರಾವಣನ ಸಂತತಿಯವರು ಎಂಡ ಹೇಳಿಕೊಳ್ಳುವರು. 
ಅಸ್ಪ ಉಶೌರಲದ ಇವರಿಗೆ ಗೋಮಾಂಸ ವರ್ಜ್ಯ, 

ವೈನಾಡಿನ ಅಡಿಯರ ಸಮುದಾಯಕ್ಕೆ ಸೇರಿದ ಜನರು ಕೊಡಗಿನ ದಕ್ಷಿಣ ಭಾಗ 
ದಲ್ಲಿ ಅಂದರೆ ವೈನಾಡು ಮತ್ತು ಕೊಡಗು ಪ್ರ ದೇಶಗಳ ಗಡಿಯ ಸರಹದ್ದಿ ನಲ್ಲ ಬರುವ 
ಮಾನಂದವಾಡಿ. ಬಾವೆಲಿ, ತೋಳ್‌ ಪಟ್ಟಿ, ಕುಟ್ಟ, ನಾಗರಹೊಳೆ, ಬಾಳಲೆ, ತಿತಿಮತಿ 
ಮುಂತಾದ ಪ್ರದೇಶಗಳಲ್ಲಿ ಇವರು ವ್ಯಾಪಕವಾಗಿ  ಕಂಡಬರುವರು. ಕೊಡಗಿನಲ್ಲಿ ಈ 
ಸಮುದಾಯದ ಜನರನ್ನು "ಅಡಿಯರು' ಎಂದು ಸಾಕೂ ಸ್ಥಳೀಯರು 
ಇವರನ್ನು "ಪಂಜಿರಿನರವರು' ಎಂದು ಕರೆಯುತ್ತಾರೆ. ಇಡಿನ ಅಡಿಯರಂತೆಯೆ 


೩೨ ಮಾನವಿಕ ಕರ್ಣಾಟಕ 


ಈ ಪಂಜಿರಿಎರವರು ಸ್ವತಃ ತಮ್ಮನ್ನು "ಇರಾವುಳೇರ್‌' ಅಥವಾ ರಾವುಳೇರ್‌ ಎಂದು 
ಹೇಳಿಕೊಳ್ಳುವರು ಇವರ ಉಗಮದ ಬಗ್ಗೆ ತೀವ್ರವಾಗಿ ಪ್ರಶ್ನಿಸಲು ತೊಡಗಿದರೆ 
ತಾವು ವೈ.ನಾಡಿನ ಅಡಿಯರ ಕುಲಸಂಬಂಧಿಗಳು ಎಂಬ ಅಂಶವನ್ನು ಹೇಳುವರು. 
ಆದಾಗ್ಯು ಇವರು ಕೊಡಗಿನಲ್ಲಿ ಪಂಜಿರಿಎರವರು ಎಂದೇ ಹೆಸರಾಗಿದ್ದಾರೆ. ಕೊಡಗಿನಲ್ಲಿ 
ರುವ ಅಡಿಯರಿಗೆ ಇಲ್ಲಿನ ಜನ ತಮ್ಮನ್ನು ಪಂಜಿರಿಎರವರು ಎಂದು ಯಾವ ಕಾರಣ 
ದಿಂದ ಕರೆದಿರುವರು ಎಂಬ ಅಂಶ ತಿಳಿಯದು. "ಪಂಜಿರಿ' ಎಂಬ ಪದಕ್ಕೆ ಅರ್ಥವೇನೆಂದು 
ಹೇಳುವುದು ಕೊಂಚ ಕಷ್ಟದ ಕೆಲಸ, ಎರವ ಎಂಬ ಪದಕ್ಕೆ ಅರ್ಥಕಲ್ಪಿಸಬಹುದು. 
ಎರವ ಎಂಬ ಪದದ ಮೂಲಧಾತು "ಇಅವ' ಎಂಬುದಾಗಿದೆ. ಕೊಡಗು ಭಾಷೆಯಲ್ಲಿ 
"ಇರ' ಎಂದರೆ "ಯಾಚನೆಮಾಡುವುದು' ಎಂಬ ಅರ್ಥವಿದೆ. «ವ' ಪ್ರತ್ಯಯದೊಂದಿಗೆ 
"ಇರವ' ಎಂಬ ನಾಮಪದ ಯಾಚನೆ ಮಾಡುವವನು ಎಂದು ಅರ್ಥ ಸೂಚಿಸುತ್ತದೆ, 
ಇರವ ಎಂಬ ಪದ ಜನ ಬಳಕೆಯಲ್ಲಿ "ಎರವ' ಎಂದಾಗಿದೆ. ಕ್ರಿಯಾತ್ಮಕವಾಗಿ ಅಡಿಯ 
ಎಂಬ ಪದ ಎರವ ಎಂಬ ಪದಕ್ಕೆ ಸಮಾನವಾಗಿದೆ. 

ಅಡಿಯರ (ಎರವರ) ಮತ್ತೊಂದು ಗುಂಪು ಕೊಡಗಿನ ಎಲ್ಲೆಯನ್ನು ದಾಟ 
ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ, ಉಡುಪಿ ಪುತ್ತೂರು, ಬೆಳ್ತಂಗಡಿ ತಾಲೋಕು 
ಗಳನ್ಲಿ ಕಂಡುಬರುವುದಾಗಿ ತಿಳಿದುಬರುತ್ತದೆ (ಲೂಯಿಜ್‌ ; ಟ್ರೈಬ್ಸ್‌ ಆಫ್‌ 
ಮೈಸೂರ್‌ 1964). ಒಟ್ಟಿ ನಲ್ಲಿ ಇವರೆಲ್ಲರ ಮೂಲ ನೆಲೆ ವೈನಾಡು, 

ವೈನಾಡಿನ ಅಡಿಯರು, ಸುವತಾರು ಮೂರು ಅಥವಾ ನಾಲ್ಕು ಶತಮಾನಗಳ 
ಹಿಂದೆ ಆ ನಾಡಿನ ಯಾವುದೋ ಪ್ರಬಲವರ್ಗದ ಜನರ ಕಿರುಕುಳಕ್ಕೆ ಒಳಗಾಗಿ ಅಲ್ಲಿಂದ 
ತಮ್ಮ ಜನರನ್ನು ತೊಕಿದು ಕೊಡಗಿನ ಕಡೆಗೆ ವಲಸೆ ಬಂದುದರ ಬಗ್ಗೆ ಇವರು ತಮ್ಮ 
ಜೀವನ ವೃತ್ತಾಂತಕ್ಕೆ ಸಂಬಂಧಿಸಿದೆ ಜನನದ ಸಾಹಿತ್ಯದಲ್ಲಿ ಹೇಳಿಕೊಳ್ಳುವರು, ಈಗ 
ಕೊಡಗಿನಲ್ಲಿ ಇರುವ ಎರವರು ವೈನಾಡಿನಲ್ಲಿರುವ ಮಾನಂದವಾಡಿ ನದಿಯನ್ನು ದಾಟ 
ವೈನಾಡಿನ ಕಡೆಗೆ ಹೋಗಲು ಬಯಸುವುದಿಲ್ಲ. ಇವರ ಎಲ್ಲ ದೈವಗಳ್ಕೂ ಸಾಂಸ್ಕ್ರತಿಕ 
ನೆಲೆಗಳೂ ವೈನಾಡಿನಲ್ಲಿವೆ. ಆದರೂ ಕೊಡಗಿನ ಎರವರು ಅವುಗಳನ್ನು ಸಂದರ್ಶಿಸದಿರು 
ವುದರ ಹಿನ್ನೆಲೆಯಲ್ಲಿ ಯಾವುದೋ ನಿಗೂಢ ಇತಿಹಾಸ ಅಡಗಿರಬೇಕು. ತಿರುನಲ್ಲಿ 
ಯಲ್ಲಿರುವ ಪೆರುಮಾಳ (ವಿಷ್ಣು) ದೇವಾಲಯ ತಮ್ಮದೆಂದು ಅಡಿಯರು ಮತ್ತು 
ಎರವರು ಹೇಳಿಕೊಳ್ಳುವರು, ಬೆಟ್ಟದ ಮೇಲಿರುವ ಈ ದೇವಾಲಯ ಕಲ್ಲುಕಂಭಗಳಿಂದ 
ನಿಮಾರ್ಣಕೊಂಡಿದೆ. ಇನ್ನೂ ದೇವಾಲಯದ ಕೆಲವು ಭಾಗಗಳು ಆಪೂರ್ಣ ಸಿತಿ 
ಯಲ್ಲಿವೆ. ದೇವಾಲಯದ ಪಶ್ಚಿಮ ಭಾಗದಲ್ಲಿ "ಪಾಪನಾಶಿನಿ' ಎಂಬ ನದಿ ಹರಿಯು 
ತ್ತದೆ, ಇದರ ಸಮಿನಾಸದ ಕಲ್ಲುಬಂಡೆಯೊಂಡರ ಮೇಲೆ ಪಾದ-ಪದ್ಮ-ಕಮಲ, 
ಶಂಕ-ಗಧಾ- ಚಕ್ರಗಳನ್ನು ಬಿಡಿಸಲಾಗಿದೆ. "ಬಿಸು? ಅಥವಾ "ವಿಷು' ಎಂಬ ಕಾಲ 


ದಲ್ಲಿ ಈ ದೇವರ ಉತ್ಸವ ನಡೆಯುತ್ತದೆ. ಇದು ಇಲ್ಲಿನ ಜನರಿಗೆ ಹೊಸ ವರ್ಷದ 
ಆರಂಭ. 


ಅಡಿಯರು - ೩೩ 


ಅಡಿಯರ ಮೂಲಕ್ಕೆ ಸಂಬಂಧಿಸಿದ ಎರಡು ಪೌರಾಣಿಕ ಐಕಿಹ್ಯ ಗಳು ಹೀಗಿವೆ: 
ಬ್ರಾಹ್ಮಣ ಕನ್ನ ಯೊಡನೆ ಪ್ರತಿಲೋಮ ವಿವಾಹವಾಗಲು ಪ್ರಯತ್ನಿ | ಒಬ್ಬ ಶಿವ 
ಧ್ವಜ ಬಾ ್ರ್ರಹ್ಮಗಾನ ಪೀಳಿಗೆಯವರು. ಮತ್ತೊಂದರ ಪ ಪ್ರಕಾರ ಶಿವನಿಗೆ ನೈವೇದ್ಯಕ್ಕೆ ಫೆ 
ಇಟ್ಟ ಎಡೆಯನ್ನು ಬ್ರಾಹ ಒ್ರಣನೊಬ್ಬ ಸೇವಿಸಿ ps: ಕೆಸದ, ಈ ರೀತಿ ಭಾ 
ವೆಸಗಿದ he ಕಸ ಅಡಿಯರು. ತಮ್ಮ ಪೂರ್ವಜರು ಭದ್ರಕಾಳಿ 
ದೇವಾಲಯದಲ್ಲಿ ಪೂಜಾರಿಗಳಾಗಿದ್ದರೆಂದು ಇವರು ಹೇಳುವರು. 

ಹಿಂದಿನ ಕಾಲದಲ್ಲಿ ಭದ್ರ ಕಾಳಿಯ ವಾರ್ಷಿಕ ಉತ್ಸವದಲ್ಲಿ ವೈನಾಡಿನ ಎಲ್ಲ ಗಿರಿ 
ಜನರು ಪಾಲ್ಗೊಳ್ಳುತ್ತಿದ್ದರು. ಸ್ಥಳೀಯ ಸಂಪ್ರದಾಯಗಂತೆ ಜಮಿನ್ಹಾರರು ತಮ್ಮ 
ಬೇಸಾಯದ ಕೆಲಸಕ್ಕೆಂದು ಒಂದು ವರ್ಷದ ಅವಧಿಯವರೆಗೆ (ಮುಂದಿನ ಉತ್ಸವದ 
ವರೆಗೆ) ಗಿರಿಜನರನ್ನು ಹಣ ಅಥವಾ ವಸ್ತುಗಳಿಗೆ ಒಪ್ಪಂದ ಮಾಡಿಕೊಂಡು ತಮ್ಮ 
ಮನೆಗೆ ಕರೆದೊಯ್ಯುತ್ತಿದ್ದರು. ತಮ್ಮ ಬೇಸಾಯದ ಕೆಲಸ ಮುಗಿದ ತರುವಾಯ 
ಅಥವಾ ತಮಗೆ ಬೇಡವೆಂದು ಕಂಡುಬಂದರೆ ಅಥವಾ ತಮ್ಮ ಭೂಮಿಯನ್ನು 
ಮತ್ತೊಬ್ಬರಿಗೆ ಮಾರಾಟ ಮಾಡಿದರೆ ಅದರೊಡನೆಯೇ ತಮ್ಮ ಜೀತದಾಳುಗಳನ್ನೂ 
ಮಾರುತ್ತಿದ್ದರು. ಈ ಕ್ರೂರ ಗುಲಾಮಗಿರಿ ಪದ್ಧತಿಯನ್ನು ಬ್ರಿಟಿಷರು ತಪ್ಪಿಸಿದರೆಂದು 
ತಿಳಿದುಬರುತ್ತದೆ. ಅಡಿಯರು ಮುಖ್ಯವಾಗಿ ಕೃಷಿ ಕಾರ್ಮಿಕರು. ಇವರು ಯಾವಾ 
ಗಲೂ ಭೂಮಿಯೊಡನೆಯೇ ಸಂಬಂಧವಿಟ್ಟ್ರುಕೊಂಡಿರುತ್ತಿದ್ದರು. ತಮ್ಮ ಜೀವನೋ 
ಪಾಯಕ್ಕೆ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಇವರಿರುವ ವಸತಿಪ್ರದೇಶಗಳು ಗದ್ದೆಯ 
ಬಯಲಿನ ಕಣಿವೆಗಳಲ್ಲಿವೆ. ಇವರಲ್ಲಿ ಕೆಲವರು ಸ್ವಂತ ಭೂಮಿಯನ್ನೂ ಹೊಂದಿ 
ದವರಿದ್ದಾರೆ, ಕೃಷಿ ನಡೆಯದ ಅವಧಿಯಲ್ಲಿ ತೋಟಗಳಲ್ಲಿ ಕೂಲಿಮಾಡುವರು. 
ಕೂಲಿದೊರೆಯದ ಕಾಲದಲ್ಲಿ ಅರಣ್ಯದ ಕಿರು ಉತ್ಪನ್ನಗಳನ್ನು ಸಂಗ್ರಹಿಸಿ ಅವನ್ನು 
ಮಾರಿ ಹಣ ಸಂಪಾದಿಸುವರು, ಹೊಳೆ, ಕಾಲುವೆಗಳಲ್ಲಿ ಮೀನು ಹಿಡಿದು ಬದುಕು 
ವುದೂ ಉಂಟು, 

ಅಡಿಯರ ಸಮಾಜ ವವಸ್ಥೆ ಸೈೆಯಲ್ಲಿ ಹೆಣ್ಣಿಗೆ ಪ್ರಾ ಮುಖ್ಯ ತೆ ಕೊಡುವರು, 
ಕುಟುಂಬದ ಸದಸ್ಯ ರನ್ನು ಹೆಣ್ಣು ಸಂತಾನದ ಮೂಲಕವೇ Mian ಇವರ 
ಸಮಾಜ ಮಾತೃ ಕ ಮತ್ತು "ಮಾತೃಪ ರ್ರಧಾನ ಸಮಾಜವಾಗಿದೆ. ಮದುವೆಯಾದ 
ಮೇಲೆ ಹೆಣ್ಣು ಜೀವನವಿಡಿ ಗಂಡನ ಮನೆಯಲ್ಲಿ ಜೀವಿಸುವುದಿಲ್ಲ. ಗಂಡನೇ ಹೆಂಡತಿಯ 
ಮನೆಗೆ ಆಗಾಗ್ಗೆ ಬಂಸುಹೋಗುವನು, ಇದರಿಂದ ಇವರಲ್ಲಿ ಮಾಶೃಸ್ಥ ಳೀಯ ನಿವಾಸ 
ಗಳು ರೊಢಿಯಲ್ಲಿವೆ. ಈಚಿನ ದಿನಗಳಲ್ಲಿ ಹಿತೃಸ್ಥಳೀಯ ನಿವಾಸಕ್ರ ಮಗಳನ್ನು 
ಅಳವಡಿಸಿಕೊಳ್ಳುತ್ತಿರುವರು. ಆದರೂ ವಂಶಾನುಕ್ರ ತ "ಮತ್ತು ಉತ್ತರಾಧಿಕಾರವನ್ನು 
ಹೆಣ್ಣಿನ ಸಂತಾನದ ನ ಮೂಲಕನೇ ಮಾನ್ಯ ಮಾಡುವರು, ಸಂಪ್ರದಾಯದ ಪ್ರಕಾರ 
ಸೋದರಿಯ ಪುತ್ರ ಪೂರ್ವಿಕರ ಆಸ್ತಿಗೆ ಸಕ್ಕು ದಾರನಾಗುತ್ತಾ ಕೆ ಅದರೆ ತಾಯಿಯ 
ಸ್ವಯಾರ್ಜಿತ ಆಸ್ತಿಗೆ ಆಕೆಯ ಮಕ್ಕಳು ಉತ್ತರಾಧಿಕಾರಿಗಳಾಗುವರು, 


ತಿ 


೩೪ ಮಾನವಿಕ ಕರ್ಣಾಟಕ 


ಅಡಿಯರ ಸಮಾಜ ವ್ಯವಸ್ಥೆ ಯೊಳಗೆ ಪ್ರಮುಖವಾದ ಮೂರು ಗುಂಪುಗಳಿವೆ. 
ಇವರು ಅವುಗಳನ್ನು "ಮಂಜು' ಎನ್ನುವರು-"ತಿರ್ನೆಲಿಮಂಜು', "ಬಡಾಕ್ಮಂಜು', 
"ಸೊದರ್ಮಂಜು'. ಇವು ಇವರ ಪೂರ್ವಿಕರು ನೆಲೆಗೊಂಡಿದ್ದ ಪ್ರದೇಶವನ್ನು 
ಪ್ರತಿನಿಧಿಸುತ್ತವೆ. ಇವುಗಳಲ್ಲಿ ಪುನಃ 33 ಉನಗುಂಪುಗಳು ಕಂಡುಬರುತ್ತವೆ. 
ಇವುಗಳನ್ನು " ಕುಡುಂಬ' ಅಥವಾ “ಚೆಮ್ಮ' (ವಂಶ-ಕಳ್ಳು ಬಳ್ಳಿ) ಎಂದು ಕರೆಯು 
ತ್ತಾರೆ. ಒಂದೇ ವಂಶಡೊಳೆಗೆ ವಿವಾಹ ಸಂಬಂಧಗಳು ಜರುಗದಂತೆ ಇವು ವಿವಾಹ 
ನಿಯಮವನ್ನು ನಿಯಂತ್ರಿಸುತ್ತವೆ, ಸ್ಥಳೀಯ ಮಟ್ಟದಲ್ಲಿ ಪ್ರತಿಯೊಂದು ಚೆಮ್ಮದ 
ಎಲ್ಲ ರಕ್ತಸಂಬಂಧಿಗಳು ಸೇರಿ ಒಂದು ಸಮಿತಿಯನ್ನು ನಿರ್ಮಿಸಿಕೊಂಡಿರುತ್ತಾರೆ. 
ಆ ಸಮಿತಿಯ ಮುಖಂಡನನ್ನು ಚೆಮ್ಮಕಾರನೆಂದು (ಕುಲಬಂಧು) ಕರೆಯುತ್ತಾರೆ. 
ಇವನು ತನ್ನ ವಂಶದ ಎಲ್ಲ ಸದಸ್ಯರಮೇಲೆ ನಿಯಂತ್ರ ಇವನ್ನಿ ಟ್ಟುಕೊಂಡಿರುತ್ತಾ ನೆ. 
ವಿವಾಹದ ಸಂದರ್ಭದಲ್ಲಿ ಚೆಮ್ಮ ಕಾರನ ಸಮ್ಮತಿ ಇಲ್ಲದೆ ವಧು-ವರರನ್ನು ನಿರ್ಧರಿಸು 
ವಂತಿಲ್ಲ. ವರನ ಪಕ್ಷದವರು ವಧುವಿಗೆ ಕೊಡುವ ಕನ್ಯಾಶುಲ್ಫವನ್ನು ಇವನಿಗೇ 
ಕೊಡಬೇಕು, ಈ ಶುಲ್ಕದಲ್ಲಿ ಒಂದು ಗೊತ್ತಾದ ಪ್ರಮಾಣವನ್ನು ಚೆಮ್ಮದ 
ಸಮಿತಿಯ ಕಾರ್ಯನಿರ್ವಹಣೆಗೆ ಉಳಿಸಿಕೊಂಡು ಉಳಿದ ಶುಲ್ಕದ ಭಾಗವನ್ನು 
ವಧುವಿನ ಕುಟುಂಬ ವರ್ಗದವರಿಗೆ ಹಂಚಿಕೊಡುವನು. ಚೆಮ್ಮದ ಕಾರ್ಯನಿರ್ವಹಣೆಯ 
ಸಮಿತಿಗೆ ಸಂಗ್ರಹಿಸಿದ ಹಣವನ್ನು ತಮ್ಮ ಗುಂಪಿನ ನಿಸ್ಸಹಾಯಕ ಅಥವಾ ಆರ್ಥಿಕ 
ದುರ್ಬಲರ ಕಷ್ಟಕಾಲದಲ್ಲಿ ವಿನಿಯೋಗಿಸಲಾಗುವುದು. ಒಂದುವೇಳೆ ಚೆಮ್ಮಕಾರ ಈ 
ನಿಧಿಯ ಹಣವನ್ನು ದುರುಪಯೋಗಹಪಡಿಸಿಕೊಂಡರೆ ಇವನನ್ನು ಆ ಸ್ಕಾ ನದಿಂದ 
ವಜಾಮಾಡಿ ಬೇರೊಬ್ಬ ಅರ್ಹವ್ಯಕ್ತಿಯನ್ನು ನೇಮಕಮಾಡುವರು. ವಿವಾಹಿತ 
ಅಡಿಯನು ತನ್ನ ಮಡದಿಯ ಚೆಮ್ಮದ ಸಮಿತಿಗೆ ವಾರ್ಷಿಕವಾಗಿ ಒಂದು ಗೊತ್ತಾದ 
ಪ್ರಮಾಣದ ದಿನಸಿ (ಬತ್ತ) ಮತ್ತು ಕಾಣಿಕೆ (ಹಣ)ಯನ್ನು ಮಡದಿಯ ಪರವಾಗಿ 
ನೀಡಬೇಕಾಗುವುದು. ಇದನ್ನು ಅವನು ನಿರಾಕರಿಸಿದರೆ ಆವನ ಹೆಂಡತಿಯನ್ನು ಆವಳ 
ವಂಶದ -ಚೆಮ್ಮಕಾರ ಅವನಿಂದ ಹಿಂದಕ್ಕೆ ಕರೆಸಿಕೊಳ್ಳ ಬಹುದು ಅಥವಾ ಅವನ 
ಮೇಲೆ ಒತ್ತಾಯವನ್ನು ತರಬಹುದು. ಅಡಿಯರ ಸಮಾಜ ಮಾತೃವಂಶೀಯವಾದುದ 
ರಿಂದ ಗಂಡ ಹೆಂಡತಿಯ ಮೇಲೆ ದಬ್ಬಾಳಿಕೆ ನಡೆಸದಂತೆ ನಿಯಂತ್ರಣವನ್ನು ಹೇರಿದೆ. 

ಅಡಿಯರ ಕುಟುಂಬದ ನಿರ್ವಹಣೆಯ ಗುರುತರ ಜವಾಬ್ದಾರಿ ಗಂಚಸಿನಜೀ 
ಆಗಿರುತ್ತದೆ, ಅವನೇ ಕುಟುಂಬದ ಯಜಮಾನ, ಪಾರಂಪರಿಕ ನಿಯಮಗಳನ್ನು 
ಉಲ್ಲಂಘಿಸಿದ ಕುಟುಂಬದ ಯಾವುದೇ ಸದಸ್ಯರನ್ನಾಗಲಿ ಆತ ಶಿಕ್ಷಿಸಬಹ:ದು. 
ಕುಟುಂಬದ ಪಾಲನೆಗಾಗಿ ಗಂಡಸರು ಮತ್ತು ಹೆಂಗಸರು ಒಟ್ಟಾಗಿ ದುಡಿಯುವರು. 
ಕುಂಬ್ರಿ ಬೇಸಾಯಕ್ಕೆ ಕಾಡಿನ ಮರಗಳನು ಕಡಿದು, ಸುಟ್ಟು ಭೂಮಿಯನ್ನು ಹಸನ 
ಮಾಡುವುದು ಮನೆಕಟ್ಟು ವುದು ಮುಂತಾದ ಶ್ರಮದಾಯಕ ಕೆಲಸ ಗಂಡಸರದ್ದು 
ಹೆಂಗಸರು ಅಡುಗೆಮಾಡುವುದು, ನೀರು ಸೌಜಿ ತರುವುದು, ಬಿತ್ತನೆ, ಒಕ್ಕಣೆ 


ಅಡಿಯರು ೩೫ 


ಮಾಡುವುದು ಮುಂತಾದ ಗೃಹಕೃತ್ಯಗಳನ್ನು ಮಾಡುವರು. ಮನೆಯ ವಸ್ತುಗಳು 
ಭೂಮಿಕಾಣಿಗಳ ಬಗ್ಗೆ ಗಂಡಂದಿರದೇ ಜವಾಬ್ದಾರಿಗಳಿದ್ದರೂ ಕೆಲವು ಪ್ರಮುಖ 
ಪ್ರಸಂಗಗಳಲ್ಲಿ ಹೆಂಡತಿಯರೊಡನೆ ಸಮಾಲೋಚಿಸುವುದುಂಟು. 

ಅಡಿಯರಲ್ಲಿ ಮಗುವಾಗಿದ್ದಾ ಗಲೇ ನಿಶ್ಚಿತಾರ್ಥ ನಡೆಸಿಬಿಡುವ (ತೊಟ್ಟಿಲು 
ನಿಶ್ಚಿತಾರ್ಥ) ಪದ್ಧತಿ ಆಚರಣೆಯಲ್ಲಿದೆ. ಮೈನೆರೆಯುವುದಕ್ಕಿಂತ ಮೊದಲೇ ಮದುವೆ 
ಮಾಡುವ ಬಾಲ್ಯವಿವಾಹಪದ್ಭತಿ ರೂಢಿಯಲಿಲ್ಲ, ಮೈನೆರದ ಒಂದೆರಡು ತಿಂಗಳು 
ಹುಡುಗಿಯನ್ನು ಪ್ರತ್ಯೇಕವಾಗಿಟ್ಟು ಆರೈಕೆ ಮಾಡುವರು. ಮೊದಲ ಮುಟ್ಟು 
ನಿಲ್ಲುವವರೆಗೆ ಹುಡುಗಿ ಅರಿಸಿನ ಹಚ್ಚಿ ಕೊಂಡು ದಿನಕ್ಕೆ ಮೂರುಸಲ ಸ್ನಾನಮಾಡು 
ವಳು. ಅವಳು ಅಡುಗೆ ಮನೆಯನ್ನು ಪ್ರವೇಶಿಸುವಂತಿಲ್ಲ. ಗಂಡಸರನ್ನು ನೋಡ 
ಬಾರದೆಂಬ ನಿಯಮವಿದೆ. ಅಷ್ಟೇ ಅಲ್ಲದೆ ಸೂರ್ಯನ ಕಿರಣಗಳು ಅವಳ ಮೈಮೇಲೆ 
ಬೀಳಬಾರದೆಂದು ಮೈತುಂಬ ಮುಸುಕು ಹಾಕಿಕೊಂಡಿರಬೇಕು ಎಂದು ಹೇಳುವರು. 
ಮೂರು ತಿಂಗಳು ತುಂಬಿದಾಗ ಸೂತಕ ಕಳೆದುಕೊಳ್ಳುವರು, ಆ ದಿನಕ್ಕೆ ಬರುವಂತೆ 
ತಮ್ಮ ಬಂಧು-ಬಳಗದವರನ್ನು ಆಹಾ )ನಿಸುವರು. ಮನೆಯ ಮುಂದೆ ಚಪ್ಪರಹಾಕಿ 
ಖುತುವಾದ ಹುಡುಗಿಗೆ ಮಂಗಳ ಸ್ಲಾನಮಾಡಿಸಿ ಹೊಸಬಟ್ಟಿ, ಬಳೆತೊಡಿಸಿ ಆರತಿ 
ಮಾಡುವರು. ಆ ದಿನ ವಿಶೇಷಭೋಜನ ಏರ್ಪಡಿಸಲಾಗಿರುತ್ತದೆ. ಖುತುಮತಿಯಿಂದ 
ಗಂಗೆಪೂಜೆ ಮಾಡಿಸಿ ಮನೆಗೆ ನೀರುತರುವುದು ಆ ದಿನದ ಅಂತಿಮ ಕಾರ್ಯಕ್ರಮ. 
ಅಂದಿನಿಂದ ನಿಧಾನವಾಗಿ ಎಲ್ಲಾ ಹೆಂಗಸರಂತೆ ಸಾಮಾನ್ಯ ಕೆಲಸಗಳಲ್ಲಿ ಆಕೆ ಭಾಗ 
ವಹಿಸುವಳು, 

ಹುಡುಗರ ಪ್ರೌಢಾವಸ್ಥೆಯ ಬಗ್ಗೆ ವಯಸ್ಸಿನ ಯಾವ ಮಿತಿಯೂ ಇವರಲ್ಲಿ 
ಇಲ್ಲ. ಒಂದು ಗೊತ್ತಾದ ಪ್ರಮಾಣದ ಬತ್ತದ ಮೂಟಿಯನ್ನು 15 ಮೈಲಿ ದೂರ 
ಯಾರು ಹೊರಬಲ್ಲನೋ ಅವನು ವಿವಾಹವಾಗಲು ಅರ್ಹ. ಪ್ರೀತಿಸಿ ಮದುವೆ 
ಯಾಗುವಾಗ ಮತ್ತು ಹುಡುಗ-ಹುಡುಗಿ ಮನಸಾರೆ ಒಪ್ಪಿ ಕೊಂಡು ತಮ್ಮ ಹಿರಿಯರಿಗೆ 
ತಿಳಿಸದೆ ಓಡಿಹೋಗುವ ಪ್ರಸಂಗಗಳಲ್ಲಿ ಗಂಡು-ಹೆಣ್ಣಿನ ವಯಸ್ಸು ಗಣನೆಗೆ ಬರುವು 
ದಿಲ್ಲ. ಹಿಂದೆ ಇವರಲ್ಲಿ ಹುಡುಗ-ಹುಡುಗಿಯರು ಓಡಿಹೋಗುತ್ತಿದ್ದುದೇ ಹೆಚ್ಚೆಂದು 
ಹೇಳುವರು. ಇಂಥ ಪ್ರಕರಣಗಳು ಮದುವೆ ಎನಿಸಿಕೊಳ್ಳುವುದಿಲ್ಲ. ಈ ಬಗೆಯ 
ಸಂಬಂಧಗಳು ಸಾಮಾಜಿಕ ಮಾನ್ಯತೆ ಸಡೆಯಬೇಕಾದರೆ ಹುಡುಗ ಅಥವಾ ಅವನ 
ಪಕ್ಷದವರು ಹುಡುಗಿಯ ಬಕ್ಷದವರಿಗೆ ಅಪರಾಧವೆಸಗಿದ್ದಕ್ಕಾಗಿ ಕನ್ಯಾಶುಲ್ಯ ಅಥವಾ 
ದಂಡ ರೂಪದ ಪರಿಹಾರವನ್ನು ಕಟ್ಟ ಕೊಡಬೇಕಾಗುವುದು. ಇಲ್ಲದಿದ್ದರೆ ಅವರು 
ತಮ್ಮ ಸಮಾಜದ ಬಹಿಷ್ಕಾರಕ್ಕೆ ಗುರಿಯಾಗುವರು. 

ಹಿರಿಯರೇ ಮುಂದೆ ನಿಂತು ಮದುವೆಯ ಜವಾಬ್ದಾರಿಗಳನ್ನು ವಹಿಸಿಕೊಂಡಾಗ 
ಮದುವೆಯ ಸಂಬಂಧಕ್ಕೆ ಹೊಂದಾಣಿಕೆಯಾಗುವ ಹುಡುಗಿಯನ್ನು ಹುಡುಕುವರು, 
ಉಭಯ ಪಕ್ಷದವರೂ ಒಂದು ನಿರ್ದಿಷ್ಟವಾದ ದಿನ ಹುಡುಗಿಯ ಮನೆಯಲ್ಲಿ ಸೇರಿ 


೩೬ ಮಾನವಿಕ ಕರ್ಣಾಟಕ 


ಮದುವೆಯ ಕಾರುಬಾರುಗಳ ಖರ್ಚು ವೆಚ್ಚಗಳನ್ನು ಚರ್ಚೆಸುವರು. ಹುಡುಗಿಯ 
ಪಕ್ಷದವರಿಗೆ ಕೊಡುವ ಕನ್ಯಾಶುಲ್ಭದ ಪ್ರಮಾಣದ ಬಗ್ಗೆಯೇ ಮುಖ್ಯವಾದ ಚರ್ಚೆ 
ಯಾಗಿರುತ್ತದೆ. ಅದನ್ನು ವಧುವಿನ ಪಕ್ಷದವರು ಒಪ್ಪಿಕೊಂಡರೆ ಮುಂದಿನ ಮದುವೆಯ 
ದಿನವನ್ನು ನಿಶ್ಚಯಿಸುವರು. ನಿಶ್ಚಿತಾರ್ಥದ ಸಂಕೇತವಾಗಿ ಹುಡುಗಿಗೆ ಹುಡುಗನ 
ಸೋದರಿ ಆ ದಿನವೇ ಶಾಳಿಯನ್ನು ಕಟ್ಟುವಳು. ಮದುವೆಯ ನಿಶ್ಚಯದ ದಿನದವರೆಗೆ 
ಪ್ರತಿವಾರಕ್ಕೊಂದಾವರ್ತಿ ಹುಡುಗ ಹುಡುಗಿಯ ಮನೆಗೆ ಭೇಟ ನೀಡುವನು, ಅವನು 
ತನ್ನ ಭಾವಿ ಪತ್ನಿಯ ಮನೆಗೆ ಹೋಗುವಾಗುಲೆಲ್ಲ ಅಕ್ಕೆ, ಮೆಣಸಿನಕಾಯಿ, ಸಂಬಾರ 
ಪನಾರ್ಥಗಳು wa ಸಿಹಿತಿಂಡಿ ತಿನಿಸುಗಳನ್ನು ಕೊಂಡೊಯ್ಯ ಬೇಕು. ಕಾಡಿನಲ್ಲಿ 
ಸೌದಿ ಸಂಗ್ರಹಿಸಿ ಮಾವನಮನೆಗೆ ನೀಡಿ ಸೇವೆಸಲ್ಲಿಸಬೇಕು. ಇನ್ನೆಲ್ಲ ಜವಾಬ್ದಾರಿ 
ಗಳನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಹುಡುಗ ತನ್ನ ಮೆಚ್ಚಿನ ಸಂಗಾತಿಯನ್ನು 
ಕದ್ದೊಯ್ಯಲು ಕೆಲವೊಮ್ಮೆ ಹುಡುಗನ ಪಕ್ಷದವರೇ ಪ್ರೋತ್ಸಾಹಿಸುವರು. ಒಮ್ಮೆ 
ನಿಶ್ಚಯವಾದ ಹುಡುಗಿಯನ್ನು ಬೇರೊಬ್ಬರಿಗೆ ತೋರಿಸುವಂತಿಲ್ಲ. ಹಾಗಾದ ಪಕ್ಷದಲ್ಲಿ 
ಹುಡುಗಿಯ ಪಕ್ಷದವರು ಭಾರಿಮೊತ್ತದ ದಂಡನೆಗೆ ಗುರಿಯಾಗುವರು. ಹುಡುಗ 
ಹುಡುಗಿಯ ಮನೆಗೆಹೋಗಿ ಮದುವೆಯಾಗಿ ಬರುವನು. 

ಅಡಿಯರಲ್ಲಿ ವಿವಾಹ ವಿಚ್ಛೆ "ದನಕ್ಕೆ ಅವಕಾಶವಿರುವುದರಿಂದ ಕುಟುಂಬ ವ್ಯವಸ್ಥೆ 
ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಳ್ಳು ಮಡಿ: ಮದುವೆಯಾದ ಆನಂತರ ಗಂಡು 
ಅಥವಾ ಹೆಣ್ಣು ತನಗೆ ಇಸ್ಟ ಬಂದ etal ಓಡಿಹೋಗಬಹುದು. ಇದರಿಂದ 
ಅಸಮಾನಿತಂಾದವರು ತಮ್ಮ ಸಮಾಜದ ಮುಖಂಡರಿಗೆ ದೂರು ಕೊಡುವರು. 
ಓಡಿಹೋದವರನ್ನು ಪತ್ತೆಮಾಡಿ ಕರೆತಂದು ಪಂಚಾಯಿತಿಯ ಮುಂಜಿ ನಿಲ್ಲಿಸುವರು. 
ತಪ್ಪಿತಸ್ಥ ರಿಗೆ ದಂಡವಿಧಿಸಿ, ಮಾನನಷ್ಟ ವಾದವರಿಗೆ ಪರಿಹಾರ ಕೊಡಿಸುವರು. ಹಳೆಯ 
ಸಂಖಂಧನನ್ನು ಮೊಟಕುಗೊಳಿಸಿ, ಹೊಸ ಸಂಬಂಧಕ್ಕೆ ಅನುಮೋದನೆ ನೀಡು 
ವರು. ಆದನ್ನು ಇಡೀ ಸಮುದಾಯ ಸಮ್ಮತಿಸುವುದು. 

ಕಡಿಯರ. ಮುಖಂಡನಿಗೆ ಹಲವು ಮುಖ್ಯ ಪಾತ್ರಗಳಿವೆ. ಅವನೇ ಫುಕೋಹಿತ, 
ವೈದ್ಯ, ನಾ 3 ಯಾಧಿಪತಿ ಹಾಗೂ ನರ್ತನಗಾರ. ಆವನು ತಲೆಗೆ ಕೆಂಪು ವಸ ಸ್ತವನ್ನೂ 
ಬಲಗೈಗೆ ಬೆ ಯ ಕಡಗವನ್ನು ಧರಿಸಿರುತ್ತಾನೆ. ತನ್ನ ಕೈಯಲ್ಲಿ aide 
ಪವಿತ ್ರದೆಂಡವನ್ನು (ದೊಣ್ಣೆ) ಹಿಡಿದು ಕೊಂಡಿರುತ್ತಾನೆ. ಮದುವೆ, ಖುತುಶಾಂತಿ, 
ಹಿರಿಯರಪೂಜಿ ಮತು ೨ ಕುಲದೈವಗಳು ಮುಂತಾದ ಸ ಸಮಾರಂಭಗಳಲ್ಲಿ ಈತನೇ ಪೂಜೆ 
ಗಳನ್ನು ಮಾಡುವನು. ಕಾಯಿಲೆಯಾದವರಿಗಾಗಿ ಗುಣಪಡಿಸಲು ಜೇವರೊಡನೆ 
ಗುಪ್ತವಾಗಿ ಸಮಾಲೋಟಚಿಸುವನು, ಭಿ ವಿಧಿನಿಸೇಧಗಳನ್ನು ವಿರೋಧಿಸಿ 
ಹೋಗುವವರನ್ನು ದಂಡಿಸುವನು, ಇಷ್ಟದ ವವನ್ನು ತನ್ನ ಮೈಮೇಲೆ ಭರಿಸಿಕೊಂಡು 
ಎಲ್ಲ ವರ್ತಮಾನಗಳನ್ನು ತನ್ನ ಸಮಾನಾ ತಿಳಿಸುವನು, ಯಾರಿ 
ಗಾದರೂ ಮಾಟದಿಂದ ತೊಂದರೆಗಳಾಗುವುದನ್ನು ಪ್ರಕಿಬಂಧಿಸುವನ್ನು ಮಾಟ 


ಅಡಿಯರು ೩೭ 


ಮಂತ್ರದಿಂದ ವೃಕ್ತಿ ನರಳುವುದನ್ನು ತಪ್ಪಿಸಲು ತಾಯಿತ (ಯಂತ್ರ)ವನ್ನು ಮಾಡಿ 
ಕೊಡುವನು. ರೋಗಿಯು ಸಾಯುವನೇ ಅಥವಾ ಗುಣಮುಖನಾಗುವನೇ ಎಂದು 
ತಿಳಿಸಲು ದೇವರ ಮುಂದೆ ಕೆಲವು " ಕುರುಹು'ಗಳನು ್ಲಿ ತೆಗೆಯುವನು, ಅವನು 
ಹೇಳಿದ ಕುರುಹುಗಳು " ಸರಿ” ಎಂದು ಕಂಡುಬಂದರೆ ರೋಗಿಯನ್ನು ಗುಣಪಡಿಸಲು 
ದೇವರಿಗೆ ಹರಿಕೆ-ಬಲಿಕೊಡಬೇಕಾಗುವುದು. 


ಕೆಲವು ಪ್ರಸಂಗಗಳಲ್ಲಿ ಮುಖಂಡನು ಚಿಕಿತ್ಸೆಯ ಬಗ್ಗೆ ತೀರ್ಮಾನಿಸಲು 
ಔನ ಕಕಾಯಿಯನ್ನು ಒಡೆದಾಗ ಅದರ ಎರಡು ಹೋಳುಗಳು ನೆಲದಮೇಲೆ ತಲೆಕೆಳ 
ಗಾಗಿ ಬಿದ್ದರೆ ರೋಗಿ ಬೇಗನೆ ಸಾಯುವನು ಎಂದೂ ; ಒಂದು ಮೇಲ್ಮುಖವಾಗಿ 
ವ'ತ್ತೊಂದು ಕೆಳಮುಖವಾಗಿಬಿದ್ದರೆ ನಿಧಾನವಾಗಿ ಸಾಯುವನೆಂದೂ ; ಎರಡೂ 
ಮೇಲ್ಮುಖವಾಗಿ ಬಿದ್ದರೆ ರೋಗಿಯನ್ನು ಗುಣಪಡಿಸಬಹುದೆಂದೂ ತೀರ್ಮಾನಿಸುವನು. 
ಕೆಲವು ಸಂದರ್ಭಗಳಲ್ಲಿ ದೇವರ ಮುಂದೆ ಅಕ್ಕಿಯನ್ನು ಪೂಜೆಗಿಟ್ಟು ಪುರೋಹಿತ ತನ್ನ 
ಭಕ್ತರಿಗೆ ಕೊಡುವನು. ಹಾಗೆ ಬಂದ ಅಕ್ಕಿಕಾಳುಗಳು ಜಿಸ (1. 3.೨) ಸಂಖ್ಯೆ 
ಬಂದರೆ ಒಳ್ಳೆಯದೆಂದೂ ; ಸರಿಸಂಖ್ಯೆಬಂದರೆ ನಂಬಿದ ಕೆಲಸ ಆಗುವುದಿಲ್ಲವೆಂದು 
ಇವರು ನಂಬುವರು, 


ಅಡಿಯರಲ್ಲಿ ಹೆಂಡತಿ ಅಥವಾ ಗಂಡ ತೀರಿಹೋದಾಗಿ ಕೆಲವು ಸಂಪ್ರದಾಯ 
ನಿಯಮಗಳನ್ನು ಪಾಲಿಸ ಬೇಕು. ತೀರಿಹೋದ ಮರುದಿನ ಆತ ಶಲೆಯನ್ನು ek 
ಕೊಳ್ಳೆ ಬೇಕು, ಅಂದಿನಿಂದ ' ಹತ್ತುದಿನದವರೆಗೆ ಆತ ಬಟ್ಟೆ ಬದಲಾಯಿಸುವಂತಿಲ್ಲ; 
ಮುಖಕ್ಪಾ ರೆ ಮಾಡಿಸುವಂತಿಲ್ಲ; ಹಾಲು ಮತ್ತು ಖಾದ್ಯ ಪದಾರ್ಥಗಳನ್ನು ಸೇವಿಸು 
ವಂತಿಲ್ಲ. ತಿಥಿಯ ಅಂತಿಮದಲ್ಲಿ ತೀರಿಹೋದ ಮಡದಿಯ ಕುಟುಂಬಕ್ಕೆ ಪರಿಹಾರ 
ವನ್ನು ಕಟ್ಟಿ ಕೊಡಬೇಕು. ಆತ ಒಂದು ವರ್ಷದವರೆಗೆ ಮದುವೆಯಾಗದೆ ಶೋಕವನ್ನು 
ಆಚರಿಸ ನೇಕ. ಆ ಅವಧಿಯಲ್ಲಿ ಅವನು ತಲೆಬಾಚುವುದು, ಮುಖಕ್ಕಾ ರಮಾಡಿಸು 
ವುದು, ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗವಹಿಸುವುದು, ನ ಚಿಕಟ್ಟಾದ 
ಊಟೋಪಚಾರಗಳನ್ನು ಸೇವಿಸುವುದು ನಿಷಿದ್ಧ. ಶೋಕಾಚರಣೆಯ ಕೊನೆಯಲ್ಲಿ 
ಅವನು ತನ್ನ ಮಡದಿ ಬಳಸುತ್ತಿದ್ದ ಚೆಂಬು, ಗಂಗಳ, ಬಟ್ಟಿ ಬರೆ, ಎಲೆ ಅಡಿಕೆಚೇಲ, 
ಬಾಚಣಿಗೆ ಮುಂಶಾದುವುಗಳನ್ನು ಅವಳ ಚಿಮ್ಮ ದ ಮುಖಂಡನಿಗೆ ಒಪ್ಪಿಸಿ ಅವಳ 
ಸಂಬಂಧದಿಂದ ಮುಕ್ತನಾಗಬೇಕು. ಯ ಅವನು ಬೇರೊಂದು ಸಂಬಂಧ 
ವನ್ನು ಬೆಳೆಸಬಹುದು. ಗಂಡಸರು ಸತ್ತರೆ ವಿಧನೆಯೂ ಇದೇ ಸದ್ಭತಿಗಳನ್ನು 
ಆಚರಿಸುವಳು. ಹೆಂಗಸರು ಮುಂಡನ ಮಾಡಿಸಿಕೊಳ್ಳು ವುದಿಲ್ಲ. ಅವಳ ಗಂಡು 
ಮಕ್ಕಳು ತಲೆಜೋಳಿಸಿಕೊಳ್ಳುವರು. ಯಾರಾದರೂ ಈ ಪದ್ದತಿಗಳನ್ನು ನೀರಿ ವರ್ತಿಸಿ 
ದಕಿ ಮುಖಂಡ ಅವರನ್ನು 0 51 ಹಾಗೂ ಸಮುದಾಯದವರೆಲ್ಲ ಅವರಿಗೆ 


ಬಹಿಷ್ಕಾರ ಹಾಕುವರು. ಕ 


ದೋಷರಹಿತವಾದ ಕೆಲಸಗಳು ದುರ್ಲಭ 
— ಚಾಣಕ್ಯ 


ಆಪತ್ತಿನಲ್ಲಿ ಹೆಚ್ಚಿನ ದೃಢತೆಯನ್ನು ಹೊಂದಿರುವುದು ಧೀರರ ಸ್ವಾಭಾವಿಕ ಗುಣ 
—ಕಥಾಸರಿತ್ಸಾಗರ 


ಎಂಥ ಪಾಫಿಯೂ ಒಂದು ದಿನ ಒಳ್ಳೆ ಯವನಾಗುತ್ತಾನೆ 
ಎಂಥ ಸಂತನೂ ಹಿಂದೆ ತಪ್ಪು ಮಾಡಿಯೇ ಇರುತ್ತಾನೆ 


— ಜಯಪ್ರಕಾಶ್‌ ನಾರಾಯಣ್‌ 


ತಪ್ಪುಮಾಡುವುದು ಅರ್ಧ ತಪ್ಪು, ಅದಕ್ಕೆ ನೆಸ ಹೇಳುವುದು ಪೂರ್ತಿ ತಪ್ಪು 
--ಗಯಟಿ 


ಬಿ. ಎನ್‌. ಮಂಜುನಾಥಯ್ಯ 


ಉನ್ನತ ಶಿಕ್ಷಣದಲ್ಲಿ ಸ್ವಾಯತ್ತತೆ ಮತ್ತು 
ಉತ್ತರದಾಯಿತ್ವ 


ಇತ್ತೀಚಿನ ವರ್ಷಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ 
ಸ್ವಾಯತ್ತ ತೆಯ ಅವಶ್ಯಕತೆಯ ಬಗ್ಗೆ ಹೆಚ್ಚು ಚರ್ಚೆ ನಡೆಯುತ್ತಿದೆ. ಶಿಕ್ಷಣದಲ್ಲಿ 
ಸ್ವಾಯತ್ತತೆಯ ಪ್ರಶ್ನೆ ಬೋಧನೆಯ ಸ್ವಾತಂತ್ರ ಕಿತೆಯ ರೂಪದಲ್ಲಿ ಬಹಳ ಹಿಂದಿ 
ನಿಂದಲೂ ಚರ್ಚೆಯ ವಿಷಯವಾಗಿಡೆ. ಶಿಕ್ಷಣ ಸಂಸ್ಥೆಗಳಿಗೆ ನೀಡುವ ಸಾ ಎಯತ್ತತೆ 
' ಬೋಧನೆಯ ಸ್ವಾತಂತ್ರ್ಯದ ಪ್ರಶ್ನೆಗಿಂತ ಹೆಚ್ಚಿನ ವ್ಯಾಪಕತೆಯುಳ್ಳದ್ದಾಗಿದೆ. ಇದು 
ಬೋಧನೋದ್ಹ್ದೇಶಗಳ ನಿರ್ಧಾರ, ಪಠ್ಯಕ್ರಮ ವಿಕಾಸ, ಹಣಕಾಸಿನ ಮೇಲ್ವಿಚಾರಣೆ, 
ಶೈಕ್ಷಣಿಕ ಆಡಳಿತ, ಬೋಧನೆ ಮತ್ತು ಮೌಲ್ಯಮಾಪನ ಮುಂತಾದ ಶಿಕ್ಷಣದ ಎಲ್ಲಾ 
ಪ್ರಮುಖ ಅಂಶಗಳನ್ನು ಒಳಗೊಳ್ಳುತ್ತದೆ. ಸ್ವಾಯತ್ತತೆಗೆ ಪೂರಕವಾದ ಮತ್ತೊಂದು 
ಅಂಶವೇ ಶೈಕ್ಷಣಿಕ ಸಂಸ್ಥೆಗಳ ಉತ್ತರದಾಯಿತ್ವ ಅಥವಾ ಜವಾಬ್ದಾರಿ. ಸ್ವಾಯತ್ತತೆ 
ಯನ್ನು ಅಪೇಕ್ಷಿಸುವ ಶೈಕ್ಷಣಿಕ ಸಂಸ್ಥೆ ಗಳು ಉತ್ತರದಾಯಿತ್ವದ ಹೊಣೆಯನ್ನೂ 
ಹೊರಬೇಕಾಗುತ್ತದೆ. ಆದ್ದರಿಂದ ಸ್ವಾಯತ್ತತೆ ಮತ್ತು ಉತ್ತರದಾಯಿತ್ತಗಳು 
ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎನ್ನ ಬಹುದು. ಈ ಎರಡೂ ಪರಿಕಲ್ಪನೆ 
ಗಳನ್ನು ಜೊತೆಜೊತೆಯಾಗಿ ಪರಿಗಣಿಸುವುದು ಸೂಕ್ತವೆನಿಸುತ್ತದೆ. 

ಭಾರತೀಯ ಶಿಕ್ಷಣದಲ್ಲಿ ಬೋಧನಾ ಸ್ವಾತಂತ್ರ್ಯದ ಬಗೆಗೆ ಸಾಕಷ್ಟು ಚರ್ಚೆ 
: ಯಾಗಿದ್ದರೂ, ಸ್ವಾಯತ್ತತೆ ಮತ್ತು ಉತ್ತರದಾಯಿತ್ವದ ಬಗೆಗೆ ಇತ್ತೀಚೆಗೆತಾನೆ 
ಗಮನ ಹರಿಸಲಾಗುತ್ತಿದೆ. ಆದರೆ ಅಮೆರಿಕಾ ಮತ್ತು ಇಂಗ್ಲೆಂಡ್‌ ದೇಶಗಳಲ್ಲಿ ಈ 
ಪರಿಕಲ್ಲನೆಗಳ ಬಗ್ಗೆ ಸಾಕಷ್ಟು ವಿಶ್ಲೇಷಣೆ ನಡೆಸಲಾಗಿದೆ. ನಮ್ಮ ದೇಶದಲ್ಲಿ 
1964-65ರ ಶಿಕ್ಷಣ ಆಯೋಗ (ಕೊಠಾರಿ ಆಯೋಗ) ಶಿಕ್ಷಣ ಸಂಸ್ಥೆ ಗಳಲ್ಲಿ ಉನ್ನತ 
ಮಟ್ಟದ ಬೌದ್ಧಿಕ ವಾಶಾವರಣವನ್ನು ಉಂಟು ಮಾಡುವುದರಲ್ಲಿ ಬೋಧನಾ 
ಸ್ವಾತಂತ್ರ್ಯದ (ಸಿಂ೩ರೇmi Freedom) ಪ್ರಾಮುಖ್ಯವನ್ನು ಗುರ್ತಿಸುವುದರ 
ಜೊತೆಗೆ, ಉನ್ನತ ಶಿಕ್ಷಣದ ಪ್ರಗತಿಗೆ ಸಾಯತ್ತತೆಯ ಅವಶ್ಯಕತೆಯನ್ನೂ ಗುರ್ತಿಸಿತು, 
ಈ ದಿಶೆಯಲ್ಲಿ ಈ ಆಯೋಗವು ಸ್ವಾಯತ್ತ ಕಾಲೇಜುಗಳ ಸ್ಕಾ ಸನೆಯನ್ನು ಶಿಫಾರಸು 


೪೦ ಮಾನವಿಕ ಕರ್ಣಾಟಕ 


ಮಾಡಿತ್ತು. ಈ ಶಿಫಾರಸಿಗನುಗುಣವಾಗಿ ವಿಶ್ವವಿದ್ಯಾಲಯ ಅನುದಾನ ಆಯೋಗದ 
ಪ್ರಯತ್ನದ ಫಲವಾಗಿ ಕೆಲವು ರಾಜ್ಯಗಳಲ್ಲಿ ಸ್ವಾಯತ್ತ ಕಾಲೇಜುಗಳು ಪ್ರಾರಂಭ 
ಗೊಂಡವು. ಇತ್ತೀಚೆಗೆ 1986ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸುವಾಗ 
ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಸ್ವಾಯತ್ತತೆ ನೀಡುವ ಮತ್ತು ಅವುಗಳನ್ನು 
ಜವಾಬ್ದಾರಿಯುತವನ್ನಾಗಿ ಮಾಡುವ ಬಗ್ಗೆ ಚರ್ಚೆ ಮಾಡಲಾಗಿದೆ, ಸ್ವಾಯತ್ತ 
ಸಂಸ್ಥೆ ಗಳನ್ನು ಮೌಲ್ಯಮಾಪನಮಾಡಿ ಅವುಗಳ ಗುಣಮಟ್ಟವನ್ನು ನಿರ್ಣಯಿಸುವ 
ಉದ್ದೇಶದಿಂದ ರಾಷ್ಟ್ರಮಟ್ಟಿದಲ್ಲಿ ಯೋಗ್ಯತಾ ಸಮಿತಿ (Accreditation Council) 
ಯೊಂದನ್ನು ಸ್ಥಾಪಿಸುವ ಪ್ರಯತ್ನವೂ ನಡೆದಿದೆ. 


ಸ್ವಾಯತ್ತತೆ ಮತ್ತು ಉತ್ತರದಾಯಿತ್ವದ ಉದ್ದೇಶಗಳು; 

ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಸ್ವಾಯತ್ತತೆ ನೀಡಿ, ಅವುಗಳನ್ನು ಜವಾಬ್ದಾರಿ 
ಯುತ ಸಂಸ್ಥೆ ಗಳಾಗಿ ಮಾಡುವುದರಿಂದ ಕೆಲವು ಪ್ರಯೋಜನಗಳಿವೆ, 

1. ಸ್ವಾಯತ್ತ ಸಂಸ್ಥೆ ಗಳಿಗೆ ಶೈಕ್ಷಣಿಕ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳಲು 
ಸ್ವಾತಂಶ್ರ್ಯವಿರುವುದರಿಂದ ಮತ್ತು ಅವು ತಮಗೆ ತಾವೇ ಜವಾಬ್ದಾರಿಯುತವಾಗು 
ವುದರಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಲು ಆವು ಪ್ರಯತ್ನಿಸುತ್ತವೆ. 
ಇಂಥ ಸ್ವಾಯತ್ತ ಸಂಸ್ಥೆ ಗಳು ಹೆಚ್ಚಾ ದಷ್ಟು ಜನಗಳಿಗೆ ಉತ್ತಮ ಶಿಕ್ಷಣದ ಸೌಲಭ್ಯ 
ಹೆಚ್ಚು ಹೆಚ್ಚಾಗಿ ದೊರಕುವಂಶಾಗುತ್ತದೆ. ಪ್ರಜಾಸತ್ತಾತ್ಮಕ ಸಮಾಜದಲ್ಲಿ ಸಮಾನ 
ಶೈಕ್ಷಣಿಕ ಅನಕಾಶಗಳನ್ನು ಒದಗಿಸುವುದರಲ್ಲಿ ಸ್ವಾಯತ್ತ ಸಂಸ್ಥೆ ಗಳು ಸಹಾಯಕ 
ವಾಗುತ್ತವೆ. 

ಭೆ ಸ್ವಾಯತ್ತತೆಯನ್ನು ನೀಡುವುದರಿಂದ ಶೈಕ್ಷಣಿಕ ಪ್ರಯತ್ನಗಳಲ್ಲಿ 
ಬೋಧನೆ, ಮೌಲ ಮಾಪನ, ಮೇಲ್ವಿಚಾರಣೆ, ಆಡಳಿತ ಮುಂತಾದವುಗಳಲ್ಲಿ ದಕ್ಷತೆ 
ಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ, ಶಿಕ್ಷಣ ಸಂಸ್ಥೆಗಳು ಸ್ವಪ್ರಯತ್ನದಿಂದ 
ಸ್ವಪ್ರೇರಿತ ರೀತಿಯಲ್ಲಿ ತಮ್ಮ ದಕ್ಷತೆಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತವೆ 
ಯೆಂದು ನಿರೀಕ್ಷಿಸಬಹುದಾಗಿದೆ. \ 

3. ಸ್ವಾಯತ್ತ ಸಂಸ್ಥೆಗಳಲ್ಲಿ ಶೈಕ್ಸಣಿಕ (ಬೋಧನ) ಸ್ವಾತಂತ್ರ್ಯದ 
ವಾತಾವರಣವುಂಟಾಗಿ ಹೊಸ ಹೊಸ ಸಂಶೋಧನೆಗಳನ್ನು ಕೈಗೊಳ್ಳಲು ಮತ್ತು 
ವಿವಿಧ ದಿಶೆಗಳಲ್ಲಿ ಮುಕ್ತಚಿಂತನೆಮಾಡಲು ಪ್ರೋತ್ಸಾಹ ದೊರಕಿದಂತಾಗುತ್ತ ಜಿ, 

4. ಬದಲಾಗುತ್ತಿರುವ ಸಾಮಾಜಿಕ ಬೇಡಿಕೆಗಳಿಗೆ ಸ್ಪಂದಿಸುವಂತೆ ಶೈಕ್ಷಣಿಕ 
ವ್ಯವಸ್ಥೆ ರೂಪಿತವಾಗಬೇಕು. ಸ್ವಾಯತ್ತ ಸಂಸ್ಥೆ ಗಳು ಸಾಮಾಜಿಕ ಬದಲಾವಣೆಗೆ 
ಅನ.ಗ ಣವಾಗಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಾರ್ಪಾಡುಗಳು ತರಲು ಪ್ರಯತ್ನಿಸು 
ತ್ತನೆ. ಹೊನ ಸಾಮಾಜಿಕ ಸರಿವರ್ತನೆಗಳನ್ನು ಪ್ರಾರಂಭಿಸುವುದರಲ್ಲಿಯೂ ಸ್ವಾಯತ್ತ 
ಶಿಕ್ಷಣ ಸಂಸ್ಥೆ ಗಳು ತಮ್ಮ ಕೊಡುಗೆಯನ್ನು ನೀಡಬಹುದಾಗಿದೆ, 


ಉನ್ನತ ಶಿಕ್ಷಣದಲ್ಲಿ ಸ್ವಾಯತ್ತತೆ ಮತ್ತು ಉತ್ತರದಾಯಿತ್ವ ೪೧ 


5. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಶ್ವವಿದ್ಯಾಲಯ ಅನುದಾನ ಆಯೋಗ, 
1058 ಮುಂತಾದ ಸಂಸ್ಥೆಗಳು ಉನ್ನತ ಶಿಕ್ಷಣಕ್ಕೆ ಮತ್ತು ಸಂಶೋಧನೆಗೆ ಹೇರಳ 
ವಾಗಿ ಧನಸಹಾಯ ಮಾಡುತ್ತಿವೆ. ಅನೇಕ ವೇಳೆ ಈ ಧನರಾಶಿ ಸರಿಯಾದ ರೀತಿ 
ಯಲ್ಲಿ ವಿನಿಯೋಗವಾಗುವುದಿಲ್ಲ. ಕೇಂದ್ರೀಯ ನಿಯಂತ್ರಣಕ್ಕೆ ಒಳಪಟ್ಟ ಶೈಕ್ಷಣಿಕ 
ಸಂಸ್ಥೆ ಗಳಿಗೆ ಅನುದಾನ ಸುಲಭವಾಗಿ ದೊರೆಯುವುದಿಲ್ಲ. ಒಂದು ವೇಳೆ ದೊರೆತರೂ, 
ಅದರ ವಿನಿಯೋಗದಲ್ಲಿ ಅನೇಕ ಅಡೆ ತಡೆಗಳು ಇರುತ್ತವೆ, ಸ್ವಾಯತ್ತ ಸಂಸ್ಥೆಗಳಲ್ಲಿ ಈ 
ರೀತಿಯ ತೊಂದರೆಗಳಿರುವುದಿಲ್ಲ. ತಮಗೆ ದೊರೆತ ಅನುದಾನವನ್ನು ಈ ಸಂಸ್ಥೆಗಳು 
ತಮ್ಮ ಉದ್ದೆ ಶಸಾಧನೆಗೆ ಸುಲಭವಾಗಿ ಉಪಯೋಗಿಸಲು ಸ್ವತಂತ್ರ ವಾಗಿರುವುದರಿಂದ 

ಇವುಗಳಿಗೆ “ನೀಡಿದ ಅನುದಾನ ಯೋಗ್ಯ ರೀತಿಯಲ್ಲಿ ವಿನಿಯೋಗವಾಗುವುದೆಂದು 
ನಿರೀಕ್ರಿಸಬಹುದಾಗಿದೆ, ಸ್ವಾ ಯತ್ತ ಸಂಸ್ಥೆಗಳು ಜವಾಬ್ದಾ ರಿಯುತವಾಗಿಯೂ 
_ ಇರಬೇಕಾದುದರಿಂದ, ತಮ F ಡೊರೆತ ಧನರಾಶಿಯನ್ನು ಸಾಮಾಜಿಕವಾಗಿ ಫಲಪ್ರದ 
ವಾದ ರೀತಿಯಲ್ಲಿ ವಿನಿಯೋಗಿಸುತ್ತವೆ. ಈ ರೀತಿ ಉನ್ನತ ಶಿಕ್ಸ್‌ ಇಕ್ಕೆ ಮಂಜೂರಾಗುವ 
ಹಣ ಸಮರ್ಥನೀಯ ಬಂಡವಾಳನೆನಿಸುತ್ತದೆ. 


6. ಪ್ರಜಾಸತ್ತಾತ್ಮಕ ಸಮಾಜಗಳಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕ 
ಬದಲಾವಣೆಗಳನ್ನು ಆ ಟುಮಹ॥ ಹಾಗೂ ತ್ವರಿತಗೊಳಿಸುವುದರಲ್ಲಿ ಉನ್ನತ 
ಶಿಕ್ಷಣ ಸಂಸ್ಥೆ ಗಳು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತದೆ. ಪಾಶ್ಲಿವ ಶಿ ಮಾತ್ಯ ದೀಶ 
ಸಕ್ಕ ಅನೇಕ ಹೊಸ ಸತ ಕ್ರಾಂತಿಕಾರಕ ನಿಚಾರಗಳು ವಿಶ ವಿದ್ಯಾಲಯಗಳಲ್ಲಿ 
ಒತಾಳಿರುವುದನ್ನು ನೋಡುತ್ತೇವೆ. ಭಾರತೀಯ ಸ್ವಾ ತಂತ್ರ ತ್ರ ಸಂಗ್ರಾಮದಲ್ಲಿಯೂ 
ತು ವಿಚಾರಗಳನ್ನು ಬೆಳೆಸಿ, ಪ್ರಚಾರ ಮಾಡುವುದರಲ್ಲಿ ವಿಶ ವಿದ್ಯಾಲಯಗಳ ಪಾಶ್ರ 
ವನ್ನು ಗುರ್ತಿಸಬಹುದು. ಈ ಹು ಸಾಮಾಜಿಕ ಸರಿವರ್ತನೆಯ ಬ್ರಯೋಗಗತೆ 
ಪಾತ್ರವನ್ನು ಉನ್ನತ ಶಿಕ್ಷಣ ಸಂಸ್ಥೆ ಗಳು ಸಮರ್ಥ ರೀತಿಯಲ್ಲಿ ವಹಿಸಬೇಕಾದರೆ ಅವು 


ಗಳಿಗೆ ಸ್ವಾಯತ್ತ ತ್ರೆ ಇರಬೇಕಾಡುದು ಆವಶ್ಯಕವಾಗುತ್ತ ಜೆ. 


ಸ್ವಾಯತ್ತತೆಯ ಅರ್ಥ : 

ಸ್ವಾಯತ್ತ ತಿ ಸಂಕೀರ್ಣವಾದ ಒಂದು ಪರಿಕಲ್ಪನೆ. ಇದನ್ನು ಬೇರೆ ಬೇರೆ 
ಮಟ್ಟ ಗಳಲ್ಲಿ ವಿವಿಧ ದೃಷ್ಟಿ ಕೋನಗಳಿಂದ ಆಥೆೃಸಬೇಕಾಗುತ್ತ ಜಿ, ಗ್ಲೀನಿ ಮತ್ತು 
ಡಾಲ್‌ನ್ಲಿ ಸ್ಟ್‌ ಪ್ರಕಾರ ly ಯತ್ತ, ತೆ ಎಂದರೆ ಸ್ವನಿಯಂತ್ರಣ, ಸ್ವಾತಂತ್ರ್ಯ ಮತ್ತು 
ಸೃಷಿರ್ಶೇಕನೊಡ Sypris: ಡೆ. ಸ್ವಾಯತ್ತ ತೆ ವ್ಯಕ್ತಿ ಯ ಮಟ್ಟದಲ್ಲಿ ಮತ್ತು 
ಸಂಸ್ಥೆಯ ಮಟ್ಟಿ ದಲ್ಲಿ ಅನ್ವಯವಾಗುತ್ತ ಡಿ. ಮೊದಲು ವ್ಯಕ್ತಿ ಹು ಮಟ್ಟ ದಲ್ಲಿ 
ಸ್ವಾಯತ್ತ ತೆಯ. ಅರ್ಥವನ್ನು ನೋಡೋಣ, ಸ್ವಾಯತ್ತ ವ್ಯಕ್ತಿ ಸ್ವಂತವಾಗಿ 
ಯೋಚಿಸಿ, ಸ್ವಂತವಾಗಿ ತೀರ್ಮಾನಗಳನ್ನು ಕೈಗೊಳ್ಳು ತ್ರಾ ನೆ. ಅವನ ತೀರ್ಮಾನ 
ಗಳ: ಬೇರೆಯವರಿಂದ ಅಥವಾ ಬೇಕೆ ನಿಯೋಗಗಳಿಂದ ನಿಯಂತ್ರಿ ಶವಾಗಿರುವುದಿಲ್ಲ. ಈ 


೪೨ ಮಾನವಿಕ ಕರ್ಣಾಟಕ 


ಅರ್ಥದಲ್ಲಿ ಶಿಕ್ಷಣದ ಒಂದು ಮುಖ್ಯ ಉದ್ದೇಶ ಸ್ವಾಯತ್ತ ವ್ಯಕ್ತಿತ್ವವನ್ನು ಹೊಂದಿರುವ 
ವ್ಯಕ್ತಿಗಳನ್ನು ರೂಪಿಸುವುದಾಗಿದೆ. ಬೋಡ್‌ ಎಂಬುವನ್ನು ಸ್ವಪ್ರಯತ್ನ ದಿಂದ, 
ಸ್ವಪ್ರೇರಣೆಯಿಂದ ಕಲಿಯುವ ಪ್ರಕ್ರಿಯೆಯನ್ನು ಸ್ವಾಯತ್ತಕಲಿಕೆ (Autonomous 
Learning) ಎಂದು ಹೆಸರಿಸಿ, ಸ್ವಾಯತ್ತ ವ್ಯಕ್ತಿತ್ವವನ್ನು ಬೆಳೆಸಲು ವಿದ್ಯಾರ್ಥಿಗಳಲ್ಲಿ 
ಸ್ವಾಯತ್ತ ಕಲಿಕೆಯನ್ನು ಬೆಳೆಸಬೇಕೆಂದು ಅಭಿಪ್ರಾಯ ಪಟ್ಟಿದ್ದಾರೆ, 


ಸ್ವಾಯತ್ತ ವ್ಯಕ್ತಿಶ್ವ ಉಳ್ಳವರ ಲಕ್ಷಣಗಳು : 

|. ಸ್ವಾಯತ್ತ ವ್ಯಕ್ತಿಯು ಪರಿಸ್ಥಿ ತಿಯಲ್ಲಿನ ಸಾಧ್ಯತೆಗಳಿಗೆ ಒಳಪಟ್ಟು, ಆ 
ಪರಿಸ್ಥಿತಿಯಲ್ಲಿ ತಾನು ಹೇಗೆ ವರ್ತಿಸಿದರೆ ಸೂಕ್ತವೆಂಬುದನ್ನು ಚೆನ್ನಾಗಿ ಯೋಚನೆ 
ಮಾಡಿ ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಾನೆ. 

2 ಸ್ವಾಯತ್ತತೆಯನ್ನು ಸ್ವಚ್ಛಂದ ಸ್ವಾತಂತ್ರ $ವೆಂದು ಪರಿಗಣಿಸಬಾರದು. 
ತಾನು ವಿನು ಬೇಕಾದರೂ ಮಾಡಬಹುದು ಎಂಬ ಸ್ವಾತಂತ್ರ್ಯವುಳ್ಳೆ ವ್ಯಕ್ತಿ ಸ್ವಾಯತ್ತ 
ವಾಗಿ ವರ್ತಿಸದೇ ಇರಬಹುದು. ಅಂಥ ವ್ಯಕ್ತಿ ಕೇವಲ ತನ್ನ ಪ್ರವೃತ್ತಿಗಳು ಅಥವಾ 
ಇತರರು ಪ್ರ ಚೋದಿಸಿದಂತೆ ನಡೆದುಕೊಳ್ಳು ತ್ತಾ ನೆ. ಈ ರೀತಿಯ ವ್ಯಕ್ತಿ ಬಹಿರಾಯತ್ತ 
ವ್ಯಕ್ತಿ (Heteronomous Person) ಎನ್ನಿಸಿಕೊಳ್ಳುತ್ತಾನೆ. ಆದರೆ ಆ ರೀತಿ 
ಸ್ವಾತಂತ್ರ್ಯವಿರುವ ವ್ಯಕ್ತಿ ಜವಾಬ್ದಾರಿಯುತವಾಗಿ ವರ್ತಿಸಿದಾಗ ಸ್ವಾಯತ್ತ ವ್ಯಕ್ತಿ 
ಯೆನ್ಸಿಸಿಕೊಳ್ಳು ತ್ತಾನೆ. 

3, ಸ್ವಾಯತ್ತ ವ್ಯಕ್ತಿ ತನ್ನ ನಂಬಿಕೆಗಳಿಗೆ, ಗ್ರಹಿಕೆಗಳಿಗೆ ಮತ್ತು ವರ್ತನೆ 
ಗಳಿಗೆ ಶಾನು ಹೊಣೆಗಾರನೆಂಬುದನ್ನು ಕಿಳಿದಿರುತ್ತಾನೆ, 

4. ಸ್ವಾಯತ್ತತೆ ಸೂಕ್ತ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಒಂದು 
ಉಪಕ್ರಮ (ನಿಧಾನ)ವಾಗಿಡೆ, ಸ್ವಾಯತ್ತ ವ್ಯಕ್ತಿ ಈ ವಿಧಾನಕ್ಕೆ ಅನುಗುಣವಾಗಿ 
ತೀರ್ಮಾನ ಕೈಗೊಳ್ಳುತ್ತಾ ನೆ. 

3; ಸ್ವಾಯತ್ತ ವ್ಯಕ್ತಿ ತೆಗೆದುಕೊಂಡ ತೀರ್ಮಾನ ಅಥವಾ ವರ್ತಿಸಿದ ರೀಕಿ 
ಯಾವಾಗಲೂ ಬುದ್ಧಿ ವಂತಿಕೆಯಿಂದ ಕೂಡಿದುದೂ ಅಥವಾ ಸಂಪೂರ್ಣವಾಗಿ ಅರ್ಥ 
ಪೂರ್ಣವೂ ಆಗಿರುವುದಿಲ್ಲ. ಕೆಲವು ವೇಳೆ ಇಂಥ ತೀರ್ಮಾನಗಳು ದೋಷಪೂರ್ಣ 
ವಾಗಬಹುದು. ಸ್ವಾಯತ್ತ ವ್ಯಕ್ತಿ ತನ್ನ ಕೀರ್ಮಾನಗಳನ್ನು ಶಾನೇ ಯೋಚಿಸಿ 
ತೆಗೆದುಕೊಂಡಿರುತ್ತಾನೆ ಮತ್ತು ಅವುಗಳಿಗೆ ತಾನೇ ಜವಾಬ್ದಾರನಾಗಿರುತ್ತಾನೆ, 

6, ಕೆಲವು ವೇಳೆ ವ್ಯಕ್ತಿ ಸ್ವಾಯತ್ತವಾಗಿ ಯೋಚಿಸಿದರೂ ಪರಿಸಿ ತಿಯ 
ಒತ್ತಡದಿಂದಾಗಿ ಅದಕ್ಕನುಗುಣವಾಗಿ ವರ್ತಿಸಲು ಸಾಧ್ಯವಿಲ್ಲದಿರಬಹುದು. ಆದರೂ 
ಸ್ವಾಯತ್ತ ವ್ಯಕ್ತಿ ತನ್ನ ತೀರ್ಮಾನಕ್ಕೆ ತಾತ್ವಿಕವಾಗಿ ಬದ್ಧನಾಗಿರುತ್ತಾನೆ. 

1. ಸ್ವಾಯತ್ತ ವ್ಯಕ್ತಿ ಯಾವುದೇ ವಿಷಯವನ್ನಾಗಲೀ ಅಥವಾ ವ್ಯಾಖ್ಯೆ 
ಯನ್ನಾಗಲೀ ಬೌದ್ಧಿಕವಾಗಿ ತರ್ಕಿಸಿ ಅದರ ಯುಕ್ತಾ ಯುಕ್ತ ತೆಯನ್ನು ಕೀರ್ಮಾಸಿಸು 
ತ್ತಾನೆ, ಸ್ವಾಯತ್ರ ತೆಗೆ ಸ್ವಲ್ಪ ಮಟ್ಟಿನ ಬೌದ್ಧಿಕ ದಕ್ಷತೆಯೂ ಜೇಕಾಗುತ್ತದೆ. 


ಉನ್ನತ ಶಿಕ್ಷಣದಲ್ಲಿ ಸ್ವಾಯತ್ತತೆ ಮತ್ತು ಉತ್ತರದಾಯಿತ್ವ ೪೩ 


8. ಬಹಿರಾಯತ್ತ ವ್ಯಕ್ತಿಗಳು (ಸ್ವಾಯತ್ತತೆಯಿಲ್ಲದವರು-110107080* 
mous Individuals) ಯಾವುದೇ ವಿಷಯ, ವಾಖ್ಯೆ ಅಥವಾ ನೆಂಬಿಕೆಯನ್ನು ಕಣ್ಣು 
ಮುಚ್ಚಿ ಕೊಂಡು ಯೋಚಿಸದೇ ಒಪ್ಪಿಕೊಂಡು ಬಿಡುತ್ತಾರೆ. ಇವುಗಳನ್ನು ಪ್ರಶ್ನಿಸಲು 
ಸಾಧ್ಯವಿಜೀ ಎಂದು ಅವರಿಗೆ ಅನ್ನಿಸುವುದಿಲ್ಲ. ಸ್ವಾಯತ್ತ ವ್ಯಕ್ತಿಗಳು ಏನನ್ನೇ ಆಗಲಿ 
ವಿನೇಚಿಸದೆ ಸ್ವೀಕರಿಸುವುದಿಲ್ಲ. 

9. ಸ್ವಾಯತ್ತವಾಗಿ ಯೋಚಿಸಲು ಸಂಜ್ಞಾನಾತ್ಮಕ ಗ್ರಹಿಕೆ, ಬೇಕೆ ಬೇಕೆ 
ವ್ಯಾಖ್ಯಾನಗಳ ಸಾಧ್ಯತೆಗಳ ಬಗ್ಗೆ ಮುಕ್ತ ಮನಸ್ಸು ಮತ್ತು ಮೌಲ್ಯ ಕೀವರ್ವಾನ 
ಬೇಕಾಗುತ್ತವೆ. 

10. ಶಿಕ್ಷಣದಲ್ಲಿ ಸಾ ಿಯತ್ತವಾಗಿ ಯೋಚಿಸುವ ಲಕ್ಷಣವನ್ನು ಸಾಧಿಸಬೇಕಾದ 
ಒಂದು ಮೌಲ್ಯವಾಗಿ ಪರಿಗಣಿಸಲಾಗಿದೆ. ವಿದ್ಯಾವಂತ ವ್ಯಕ್ತಿಯಿಂದ ಸ್ವಾಯತ್ತ 
ಯೋಚನೆಯನ್ನು ನಿರೀಕ್ಷಿಸಬಹುದಾಗಿದೆ. 
ಸಾಂಸ್ಥಿಕ ಸ್ವಾಯತ್ತತೆ: 

ಇದುವರೆಗೆ ವ್ಯಕ್ತಿಯ ಮಟ್ಟಿದಲ್ಲಿ ಸಾ ಸಯತ್ತ್ವತೆಯ ಅರ್ಥ ವ್ಯಾಪ್ತಿ ಯೇನೆಂಬು 
ದನ್ನು ನೋಡಿದೆವು. ಇನ್ನು ಸಂಸ್ಥೆಗಳಿಗೆ ಅನ್ವಯಿಸಿದಂತೆ ಸ್ವಾಯತ್ತತೆಯ ಅರ್ಥ 
'ವ್ಯಾಪ್ತಿಯೇನು ಎಂಬುದನ್ನು ನೋಡೋಣ. 

ಸಂಸ್ಥೆ ಗಳಿಗೆ ಆನ್ವಯಿಸಿದಂತೆ ಸ್ವಾಯತ್ತತೆಯೆಂದರೆ ಸಂಸ್ಥೆ ಯಿಂದಲೇ ತನ್ನ 
ಮೇಲ್ವಿಚಾರಣೆ, ನಿಯತ್ರಣ ಮತ್ತು ನಿರ್ದೇಶನ ಎಂದು ಅರ್ಥವಾಗುತ್ತದೆ. ಸ್ವಾಯತ್ತ 
ಸಂಸ್ಥೆ ತನ್ನ ಥ್ರೇಯಥೋರಣೆಗಳನು ಸ ಉದ್ದೇಶಗಳನ್ನು ಶಾನೇ ನಿರೂಪಿಸಿಕೊಳ್ಳು 
ತ್ತದೆ, ಶೈಕ್ಷಣಿಕ ಸಂಸ್ಥೆಯಾಗಿದ್ದಲ್ಲಿ ಪಠ್ಯಕ್ರಮವನ್ನು ಶಾನೇ ರೂಪಿಸಿಕೊಳ್ಳುತ್ತದೆ, 
ಬೋಧನ ವಿಧಾನಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಬೋಧನ ಸಾಮಗ್ರಿಯನ್ನು 
ಹೊಂದಿಸಿಕೊಳ್ಳುತ್ತದೆ. ತನ್ನದೇ ಆದ ಮೌಲ್ಯಮಾಪನ ವಿಧಾನಗಳನ್ನು ಆಯ್ಕೆಮಾಡಿ 
ಕೊಳ್ಳುತ್ತದೆ ಮತ್ತು ಸಂಸ್ಥೆಯ ಕಾರ್ಯಕಲಾಪಗಳ ಬಗ್ಗೆ ಎಲ್ಲಾ ವಿಧವಾಗಿ 
ಮುಖ್ಯ ತೀರ್ಮಾನಗಳನ್ನು ಶಾನೇ ತೆಗೆದುಕೊಳ್ಳುತ್ತದೆ. ಇಂಥ ಸ್ವಾಯತ್ತ 
ಸಂಸ್ಥೆಯು ಎಲ್ಲಾ ಜವಾಬ್ದಾರಿಗಳನ್ನು ಒಪ್ಪಿ ಕೊಳ್ಳು ವುದಲ್ಲದೆ, ತನ್ನ ಚಟುವಟಿಕೆ 
. ಗಳಿಗೆ (ಕಾರ್ಯವಿಧಾನಕ್ಕೆ) ತನ್ನ ಹೊಣೆಗಾರಿಕೆಯನ್ನು ಅರಿಕಿರುತ್ತದೆ. ಅದ:ದರಿಂದ 
ಸ್ವಾಯತ್ತ ಸಂಸ್ಥೆ ಸ್ವವರೌಲ್ಯಮಾಪನಕ್ಕಾಗಿ ಮತ್ತು ತನ್ನ ಸ್ವಾಯತ್ತತೆಯ ಸೂಕ್ತ 
ಉಪಯೋಗಕ್ಕಾಗಿ, ತನ್ನೇ ಜವಾಬ್ದಾರಿಗಳ ನಿರ್ವಹಣೆಯ ವೌಲ್ಯಮಾಪನದ ಕಾರ್ಯ 
ಕ್ರಮವೊಂದನ್ನು ರೂಪಿಸಿಕೊಂಡು, ಆದರ ಅಧಾರದ ಮೇಲೆ ಸ್ವವರೌಲ್ಯಮಾಪನ 
ಮಾಡಿಕೊಳ್ಳಬೇಕು ಮತ್ತು ಇದರ ಫಲಿತಾಂಶದ ಆಧಾರದ ಮೇಲೆ ತನ್ನ ದೋಷ 
ಗಳನ್ನು ತಿದ್ದಿ ಕೊಳ್ಳಬೇಕು. ಸ್ವಾಯತ್ತ, ಸಂಸ್ಥೆಗಳು ತಮ್ಮ ಸ್ವಾಯತ್ತ ತೆಯನ್ನು 
ಸರಿಯಾದ ರೀತಿಯಲ್ಲಿ ಪ್ರಭಾವಯುತವಾಗಿ ಉಪಯೋಗಿಸಿಕೊಳ್ಳಲು ಪ್ರಯತ್ನಿಸ 
ಬೇಕು. ಇದಕ್ಕಾಗಿ ಅಧ್ಯಾ ಸಕರಿಗ್ಗೂ ವಿದ್ಯಾರ್ಥಿಗಳಿಗೂ ಸಾಕಷ್ಟು ಸ್ವಾತಂತ್ರ ನನ್ನು 


೪ ಮಾನವಿಕ ಕರ್ಣಾಟಕ 


ನೀಡಿ, ಅವರಲ್ಲಿ ಸ್ವಾಯತ್ತ ಯೋಚನೆ, ವರ್ತನೆಯನ್ನು ಪ್ರೋತ್ಸಾಹಿಸಬೆ:ಕು, 
ವ್ಯಕ್ತಿಗತ ಸ್ವಾಯತ್ತತೆಗೂ, ಸಾಂಸ್ಥಿಕ ಸ್ವಾಯತ್ತ ಕೆಗೂ ನಿಕಟವಾದ ಸಂಬಂಧವಿದೆ. 
ಏಕೆಂನರೆ ಸ್ವಾಯತ್ತ ಸಂಸ್ಥೆಯ ಯಶಸ್ಸು ಜವಾಬ್ದಾರಿಯನ್ನು ಸ್ವೀಕರಿಸಿ, ತಮ್ಮ 
ಕರ್ತವ್ಯಗಳನ್ನು ಪ್ರಭಾವಯುತವಾಗಿ ನೆರವೇರಿಸುವ ಸ್ವಾಯತ್ತ ವ್ಯಕ್ತಿಗಳನ್ನು 
ಅವಲಂಬಿಸಿರುತ್ತದೆ. 
ಸ್ವಾಯತ್ತತೆಯ ವಿಧಗಳು; 

ಸ್ವಾಯತ್ತತೆಯ ಪರಿಕಲ್ಪನೆಯನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇಕೆ ಬೇಕೆ 
ರೀತಿಯಲ್ಲಿ ಅಥ್ಯೈಸಲಾಗುತ್ತದೆ. ಕೆಲವು ಲೇಖಕರು ' ಬೇಕೆ ಬೇಕೆ ರೀತಿಯ 
ಸ್ವಾಯತ್ತತೆಯನ್ನು ವರ್ಗೀಕರಿಸಲು ಪ್ರಯತ್ನಿಸಿದ್ದಾರೆ. ಈ ಕೆಳಗಿನ ತಾಲಿಕೆ 
ಸ್ವಾಯತ್ತತೆಯ ವಿಧಗಳನ್ನು ತೋರಿಸುತ್ತದೆ. 


ಸ್ವಾಯತ್ತತೆ 
Rs REE 
| | 
ಸಾಂಸ್ಥಿಕ ಸ್ವಾಯತ್ತತೆ ವ್ಯಕ್ತಿಗತ ಸ್ವಾಯತ್ತತೆ 
A ಮಿ 7 
| 
ಬಾಹ ಆಂತರಿಕ ವೃತ್ತಿ ಸಂಬಂಧಿ ವ್ಯಕ್ತಿಗತ 
ಸ್ವಾಯತ್ತತೆ ಸ್ವಾಯತ್ತತೆ ಸ್ವಾಯತ್ತತೆ ಸ್ವಾಯತ್ತತೆ 
[ಬೋಧಕ, ವಿದ್ಯಾರ್ಥಿಗಳ] 
ಸ್ವಾಯತ್ತ ತೆ] 


Mc: Ee 
ಸಂಪೂರ್ಣ (ವಾಸ್ತವಿಕ) ಕಾರ್ಯವೈ ಧಾನಿಕ 
ಸ್ವಾಯತ್ತ ತೆ ಸ್ವಾಯತ್ತತೆ 

[WF Mi ಗ ತ್ತೆ 
ಪ್ರಾಥಮಿಕ ಆನುಸಂಗಕ 
ಸ್ವಾಯತ್ತ ತೆ ಸ್ವಾಯತ್ತತೆ 

| 
ನ್ಯಾಯಿಕ ಸ್ವಾಯತ್ತತೆ 
| | 
ಪ್ರಕಟಿತ ಸ್ವಾಯತ್ತತೆ -ಅಪ್ರಕಟಿತಸ್ತಾಯತ್ತ ತೆ 


ಕಾ 


ಕ್ಯಾ | 
ನಿಯನಸಾಧೀನವಲ್ಲಡ ಕಿಯಮಾಧೀನ 
ಸ್ವಾಯತ್ತತೆ ಸ್ವಾಯತ್ತತೆ 
ಇವುಗಳ ಸಂಕ್ಷಿಪ್ತ ವಿವರಣೆಯನ್ನು ಈ ಮುಂದೆ ಕೊಡಲಾಗಿದೆ, 


ಉನ್ನತ ಶಿಕ್ಷಣದಲ್ಲಿ ಸ್ವಾಯತ್ತತೆ ಮತ್ತು ಉತ್ತರದಾಯಿತ್ವ ೪೫ 


|. ವ್ಯಕ್ತಿಗತ ಸ್ವಾಯತ್ತತೆಯನ್ನು ಹೊಂದಿರುವ ವ್ಯಕ್ತಿ ಬೇರೆಬೇರೆ ಸಂದರ್ಭ 


ಗಳಲ್ಲಿ ಸ್ವಾಯತ್ತ ರೀತಿಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಂಡು. ಆಯ್ಕೆಗಳನ್ನು 


ಮಾಡುತ್ತಾನೆ. 

2. ಇಂಜಿನಿಯರುಗಳು, ವೈದ್ಯರು, ಅಧ್ಯಾಪಕರು, ಲೇಖಾ ಪರೀಕ್ಷಕರು 
ಮುಂತಾದವರ ವೃತ್ತಿ ಸಮೂಹಗಳು ತಮ್ಮದೇ ಆದ ರೀತಿಯಲ್ಲಿ ಸ್ವಾಯತ್ತತೆಯನ್ನು 
ಉಳಿಸಿಕೊಂಡಿರುತ್ತವೆ. ಇದಕ್ಕೆ ವೃತ್ತಿ ಸ್ವಾಯತ್ತತೆ ಎಂದು ಹೆಸರು. ಪ್ರತಿಯೊಂದು 
ವೃತ್ತಿಯೂ ತನ್ನದೇ ಆದ ಸಂಘಟನೆಯನ್ನು ಹೊಂದಿದ್ದು ಈ ಸಂಘಟನೆಯು ವೃತ್ತಿಗೆ 
ಹ್ಯಾ ಮುಖ್ಯ ವಿಷಯಗಳಿಗೆ ಸಂಬಂಧಿಸಿದ ತೀರ್ಮಾನಗಳನ್ನು ಕೈಗೊಳ್ಳು ತ್ತದೆ, 

ತ್ತಿಗತ ಸ್ವಾಯತ್ತ ತೆಯನ್ನು ಕಾಪಾಡಿಕೊಳ್ಳುಲು ಪ್ಲ ಪ್ರತಿಯೊಂದು ವೃತ್ತಿ ಕ್ರಿ ಸಂಘಟನೆ 
ಸಾಕೆ ಸನತ್‌ ಣ ವಿಧಾನಗಳನ್ನು ಡರು. ಡೆ. ವೃತ್ತಿಗೆ ಸೇರ:ವ 
ಪ್ರತಿಯೊಬ್ಬ ಸದಸ್ಯನೂ ನಿಯಂತ್ರಣ ವಿಧಾನಕ್ಕೆ ಬದ್ದ ನಾಗಿರಬೇಕಾಗು ತ್ತೆ. 

3. ಶೈಕ್ಷಣಿಕ ಸಂಸ್ಥೆ ಯಲ್ಲಿ ಕೆಲವು ಆಂತರಿಕ ವಿಷಯಗಳಲ್ಲಿ ಇರುವ 
ಸ್ವಾಯತ್ತ ತೆಗೆ ಆಂತರಿಕ ಸ್ವಾಯತ್ತತೆ ಎಂದು ಹೆಸರು, ಇದರಲ್ಲಿ ಎರಡು ಬಗೆ-ಬೋಧಕರ 
ಸ್ವಾಯತ್ತ ತೆ ಮತ್ತು ವಿನಾ ರ್ಥಿ ಗಳಿಗಿರುವ ಸ್ವಾಯತ್ತತೆ. ಬೋಧಕರಿಗೆ ಮತ್ತು 


ತುತ ರ್ಥಿಗಳಿಗೆ ಪರಿಸ್ಥಿ ತಿಗೆ 4 ಡೋಗ್ಯವಾದ ನಿರ್ಣಯ ತೆಗೆದುಕೊಳ್ಳುವ, ತಮ್ಮ 


9211 ಕಮ ವ್ಯಕ್ತ ಸಡಿಸಲು ಇರುವ ಅವಕಾಶ ಆಂತರಿಕ ಸ್ವಾ ತ ತೆಯನ್ನು 
ಸೂಚಿಸುತ್ತ ಜಿ ಬೋಧಕರ ಸ್ವಾಯತ್ತ ತೆಯ ಒಂದು ಮುಖ್ಯ ಕೇ “ತ್ಯೆ ಕ್ಷಣಿಕ 
ಸ್ವಾತಂತ್ರ್ಯ (Academic pido ಬೋಧಕರಿಗೆ ತಮಗೆ ಸೂಸಾಣಿಸಿದ. ತಾವು 
bd ವಿಚಾರಗಳನ್ನು ವಿದಾ ರ್ಥಿಗಳಿಗೆ ಬೋಧಿಸುವ, ಪಾನ, ಒಂಹಗಳ 
ಮೂಲಕ ವ್ಯಕ್ತ ಪಡಿಸುವ ಸ್ವಾ ತಂತ್ರ ಸವೇ ಶೆ ೈರ್ಕ್ಟಕ ಸಾ ಆತಂತ್ರ್ಯವೆ ತ್ತದೆ. ಈ 
ವಿಷಯ ವಿವಾದಾಸ 4 ದವಾಗಿದ್ದು ಸಾಕಷ್ಟು ಚರ್ಚಿಗೆ ಒಳಗಾಗಿದೆ, ಅಡಕೆ ಕಣಕ 
ಸಂಸ್ಥೆಯ: ಪ್ರ ಗತಿಗೆ ಸಂಸ್ಥೆ ಯ ಸ್ಸ ಲ ಧ್ಯೇಯ. ಧೋರಣೆಗಳ ಪರಿಧಿಯಲ್ಲಿ 

ಅಧ್ಯಾಪಕರಿಗೆ "ಸಾಕಷ್ಟು ವಿಚಾರ ಸ್ವಾ ತಂತ್ರ ತಿವಿರಬೇಕಾಗುತ್ತ ಡೆ. ಸಂಸ್ಥೆಯ ಕಾರ್ಯ 
ಕ್ರಮ ರೂಪಿಸುವುದರಲ್ಲಿ ಬೋಧಕರ ಪಾತಕ ಅಭಿವ್ಯಕ್ತಿಗೆ ಅವಕಾಶವಿರಬೇಕಾಗು 


| ದೆ, ವಿದ್ಯಾರ್ಥಿಗಳಿಗೆ ಅವರ ಶೆ ಕ್ಷಣಿಕ ವಿಕಾಸಕ್ಕೆ ಪೂರಕವಾಗ:ವ ರೀತಿಯಲ್ಲಿ 


ವಿಚಾರ ಸ್ವಾತಂತ್ರ ಿರಬೇಕಾಗುತ್ತೆ ದೆ. ಸಂಸ್ಥೆಯ ಧ್ಯೇಯ ನಿರೂಪಣೆಯಲ್ಲಿ, ೫ಠ್ಯ 
ಕ್ರಮ ರೂಪಿಸುವಲ್ಲಿ “ಕಾರ್ಯಕ್ರ ಮಗಳನ್ನು ಯೋಚಿಸುವುದರಲ್ಲಿ, ಬೋಧನ 
ಸಾಮಗ್ರಿಯ ತಯಾರಿಕೆಯಲ್ಲಿ ಮತ್ತು ವರೌಲ್ಯಮಾಪನ ವಿಧಾನದ ಆಯ್ಕೆಯಲ್ಲಿ 
ಬೋಧಕರ ಮತ್ತು ವಿದಾ ರ್ಥಿಗಳ ಅಭಿಪ್ರಾ ಯಗ್ಗಳಿಗೆ ಅವಕಾಶ ಮತ್ತು ಮನ್ನ ಣೆ 
Se. 

4. ಸಂಪೂರ್ಣ(ವಾಸ್ತವಿಕ) ಸ್ವಾಯತ್ತತೆ ಇರುವ ಸಂಸ್ಥೆಗೆ ಮುಖ್ಯ ವಿಷಯ 


ಗಳಲ್ಲಿ ತನ್ನದೇ ಆದ ತೀರ್ವಾನವನ್ನು ಕೈಗೊಳ್ಳು ವ. ಸಂಪೂರ್ಣ ಸಾ ಿತಂತ್ರ್ಯವಿರೆ 


೪೬ ಮಾನವಿಕ ಕರ್ಣಾಟಕ 


ತ್ತದೆ. ಅಧ್ಯಾಪಕರ ನೇಮಕಾತಿ, ವಿದಾ ರ್ಥಿಗಳ ಆಯ್ಕೆ, ಸಂಶೋಧನೆ, ಸಂಸ್ಥೆ ಕೈಯ 
ಧ್ಯೇಯ ಥೋರಣೆಗಳನ್ನು ಬಹಿಸಿಸತ್‌ ಪಠ್ಯಕ್ರಮ ವಿಕಾಸ, ಮೌಲ್ಯಮಾಪನ, 
ಶುಲ್ಕ ನಿರ್ಧಾರ ಮತ್ತು ಹಣಕಾಸಿನ ವೆಚ್ಚ ಇವುಗಳ ಬಗ್ಗೆ ಕೀರ್ಮಾನ ತೆಗೆದು 
ಕೊಳ್ಳುವ ಸ್ವಾತಂತ್ರ್ಯ್ಯವಿರುತ್ತ ದೆ, ಈ ರೀತಿಯ ಸ್ವಾಯತ್ತತೆಯನ್ನು ಪಡೆದ 
ಸಂಸ್ಥೆ ಗಳು ನಿಜವಾದ ಅರ್ಥದಲ್ಲಿ ಸ್ವಾಯತ್ತ ಸಂಸ್ಥೆಗಳೆನ್ನಿಸಿಕೊಳ್ಳುತ್ತವೆ. 

5 ನಮ್ಮ ದೇಶದಲ್ಲಿ ಹೆಚ್ಚು ಶೈ ಶ್ಷದಕ ಸಂಸ್ಥೆ ಗಳಿಗೆ ಈ ರೀತಿಯ 
ಸ್ವಾಯತ್ತತೆ ಇಲ್ಲ. ಮುಖ್ಯ ವಿಷಯಗಳಲ್ಲಿ ಪ್ರಧಾನ ವೈಧಾನಿಕ ಸಂಸ್ಥೆ (ವಿಶ್ವವಿದ್ಯಾ 
ಅನುದಾನ ಆಯೋಗ, ವಿಶ್ವ ವಿದಾ ನಿಲಯಗಳು, ಶಿಕ್ಷಣ ಇಲಾಖೆ, ಹರಾ 
ಇತ್ಯಾದಿ) ತೀರ್ಮಾನ ತೆಗೆದುಕೊಂಡು, ಆನಗ ಸಂಬಂಧಿಸಿದಂತೆ ತಾತ ನಿಯಮ 
ಗಳನ್ನು ರೂಪಿಸುತ್ತದೆ. ಇವುಗಳ ಅಧೀನದಲ್ಲಿ ಬರುವ ಸಂಸ್ಥೆಗಳು ಈ ನಿಯಮಗಳಿಗೆ 
ಒಳಪಟ್ಟು ಕೆಲಸಮಾಡಬೇಕಾಗುತ್ತದೆ. ಆದರೆ ಈ ನಿಯಮಗಳಿಗೆ ಧಕ್ಕೆಯುಂಟಾಗದ 
ರೀತಿಯಲ್ಲಿ ತಮ ದೇ ಆದ ಕಾರ್ಯ ವಿಧಾನವನ್ನು ರೂಪಿಸಿಕೊಳ್ಳು ವ ಸ್ವಾತಂತ್ರ ತ್ರ್ಯ 
ವಿಸುತ್ತದೆ. ಈ ರೀತಿಯ ಸ್ವಾಯತ್ತತೆಗೆ ಕಾರ್ಯವೆ ೈಧಾನಿಕ ಸ್ವಾ "ಯತ್ತ Fy ಎಂದು 
ಕರೆಯಲಾಗಿದೆ. ವಿದ್ಯಾರ್ಥಿಗಳ ಆಯ್ಕೆ, ವೇಳಾಪಟ್ಟಿ, ಬೋಧನ ಸಾಮಗ್ರಿಗಳ 
ಆಯೆ ಮತ್ತು ತಯಾರಿಕೆ, ಅನುದಾನ ಪಡೆದ ಹಣವನ್ನು ಖರ್ಚುಮಾಡುವರೀತಿ 
ಮುಂತಾದವುಗಳಲ್ಲಿ ಸಂಸ್ಥೆ ಸ್ವತಂತ್ರವಾಗಿರುತ್ತದೆ. ಈ ರೀತಿಯ ಸ್ವಾಯತ್ತತೆಯಿರುವ 
ಸಂಸ್ಥೆ ಕೆಲವು ನಿರ್ಬಂಧಗಳಿಗೆ ಒಳಪಟ್ಟು ಕೆಲಸಮಾಡಬೇಕಾಗುತ್ತ. ದೆ, ವಾಸ್ತವಿಕ 

ಸ್ವಾಯತ್ತ ತೆಯನ್ನು ಪ್ರಾಥಮಿಕ ಸ್ವಾಯತ್ತ ತೆಯೆಂದೂ, ಕಾರ್ಯ ವೈಧಾನಿಕ 
ಸ್ವಾ ಯತ ತ್ರತೆಯನ್ನು. ಆನುಷಂಗಿಕ ಸ್ವಾ AM ತೆಯೆಂದೂ ಕೆಲವರು ಹೆಸರಿಸುತ್ತಾ ರೆ. 
ಬಂ ದಾತರಣೆ ಪಠ್ಯಕ್ರಮದಲ್ಲಿ ಹೊಸ ಬೋಧನ ವಿಷಯವನ್ನು ಸೇರಿಸುವುದು, 
ಯಾವುದಾದರೂ wa ಬಾಬಿಗೆ ಅನುದಾನ ಮಂಜೂರು ಮಾಡುವುದು ಪಾ ಥಮಿಕ 
ಸ್ವಾಯತ್ತ ತೆಯ ವ್ಯಾ ಪ್ಲಿಯಲ್ಲಿ ಬಂದರೆ, ಹೊಸ ಬೋಧನೆ ವಿಷಯದ "ವಷಯ 
ವಸು ವಿನ ಆಯ್ಕೆ ಬೋಧನ ವಿಧಾನ, ಅನುದಾನ ಹಡೆದ ಹಣವನ್ನು ವೆಚ್ಚಮಾಡುವ 
ರೀತಿ ಆನುಷಂಗಿಕ ಸ್ವಾಯತ್ತತೆಯ ವ್ಯಾಪ್ತಿ ಯಲ್ಲಿ ಬರುತ್ತವೆ. 

ಸಂಸ್ಥೆ ಗಳಿಗೆ ಕಾಯ್ದೆ ಯ ಮೂಲಕ ಸ್ವಾ ಯತ್ತ ತೆಯನ್ನು ನೀಡಿ ಆದರ ಕಾರ್ಯ 
ವ್ಯಾ ಫಿ ಯನ್ನು ಸ್ಥ ದ ಸ್ಟವಾಗಿ ನಿರೂಪಿಸಿದ್ದ ಲ್ಲಿ $ ಸಂಸ್ಥೆ ಪ್ರ ಪ ಕಟಿತ ಸ್ವಾಯತ್ತ ತೆಯನ್ನು 
ಹೊಂದಿದೆ ಎನ್ನಬಹುದು. ಈ ರೀತಿಯ ಸ್ವಾ ಯತ್ತ ತೆಯನ್ನು ಸಂವಿಧಾನದ ತಿದ್ದುಪಡಿ, 
ಕಾಯ್ದೆ, ಸನ್ನದು (ಚಾರ್ಟರ್‌) ಈೇವಾ ಇತರ ಶಾಸನಬದ್ಧ ರೀತಿಯಲ್ಲಿ ಸಪ್ತ 
2. '`ನೀಡಲಾಗುತ್ತ ದೆ. ನಮ್ಮ ಜೀಶದ ವಿಶ್ವವಿದಾ ನಿಲಯಗಳು, ಕೇಂದ್ರಿ ೀಯ 

ಸೈಗಳು ಪ್ರಕಟಿತ ಸ್ವಾಯತ್ತ ತೆಯನ್ನು ಹಂದನ. ಕೆಲವು ಸಂದರ್ಭಗಳಲ್ಲಿ ಸಂಸ್ಥೆ 
ಸ ನಿಯಂತ್ರಣಕ್ಕೆ ಒಳಪಟ್ಟಿದ್ದರೂ (ಅಂದರೆ ಬಹಿರಾಯತ್ತವಾಗಿದ ರೂ). 
ವ್ಯಾವಹಾರಿಕವಾಗಿ ಅನೇಕ ತೀರ್ಮಾನಗಳನ್ನು ತಾನೇ ತೆಗೆದುಕೊಳ್ಳು ವುದರಲ್ಲಿ 


ಉನ್ನತ ಶಿಕ್ಷಣದಲ್ಲಿ ಸ್ವಾಯತ್ತತೆ ಮತ್ತು ಉತ್ತರಡಾಯಿತ್ವ ೪೭ 


ಸ್ವತಂತ್ರವಾಗಿರುತ್ತದೆ. ಸಂಸ್ಥೆಯ ಆಂತರಿಕ ವಿಚಾರಗಳಲ್ಲಿ ನಿಯಂತ್ರಕ ಸಂಸ್ಥೆ 
ಸಾಮಾನ್ಯವಾಗಿ ಹಸ್ತ ಕ್ಷೇಪ ಮಾಡುವುದಿಲ್ಲ. ಇಂಥ ಸ್ವಾಯತ್ತತೆಯನ್ನು ಅಪ್ರಕಟಿತ 
ಸ್ವಾಯತ್ತತೆಯೆಂದು ಹೇಳಬಹುದು. ಇದು ಒಂದು ರೀತಿಯಲ್ಲಿ ಸಂಪೂರ್ಣ 
ಸ್ವಾಯತ್ತತೆ ಮತ್ತು ಕಾರ್ಯ ವೈಧಾನಿಕ ಸ್ವಾಯತ್ತತೆಯ ನಡುವಣ ಸ್ಥಿತಿಯಾಗು 
ತ್ತದೆ. 

ಸಂಸ್ಥೆಯೊಂದಕ್ಕೆ ಯಾವುದೇ ರೀತಿಯ ನಿಬಂಧನೆ ಅಥವಾ ಷರತ್ಮುಗಳಿಲ್ಲದೆ 
ಸ್ವಾಯತ್ತತೆ ನೀಡಿದರೆ ಆದು ನಿಯಮಾಧೀನವಲ್ಲದ ಸ್ವಾಯತ್ತತೆಯೆನಿಸುತ್ತದೆ, 
ಆದರೆ ಈ ರೀತಿಯ ಸ್ವಾಯತ್ತತೆ ಎಲ್ಲಾ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ದೊರೆಯು 
ವುದಿಲ್ಲ. ಪ್ರಧಾನ ಸಂಸ್ಥೆ ಅಧೀನ ಸಂಸ್ಥೆಗೆ ಸೀಮಿತ ಅವಧಿಯವರೆಗೆ ಕೆಲವು ನಿಯಮ 
(ಷರತ್ತು) ಗಳಿಗೆ ಒಳನಟ್ಟು ಸ್ವಾಯತ್ತತೆ ನೀಡುತ್ತದೆ. ಇದಕ್ಕೆ ನಿಯಮಾಧೀನ 
ಸ್ವಾಯತ್ತ ತೆಯೆಂದು ಕರೆಯಲಾಗುತ್ತದೆ. ಈ ಅವಧಿಯನಂತರ ಸಂಸ್ಥೆ ಯಾವ 
ರೀತಿಯಲ್ಲಿ ಸ್ವಾಯತ್ತತೆಯನ್ನು ತನ್ನ ಪ್ರಗತಿಗೆ ಉಸಯೋಗಿಸಿಕೊಂಡಿದೆಯೆನ್ನುವು 
ದನ್ನು ಮೌಲ್ಯಮಾಪನಮಾಡಿ, ಸಂಸ್ಥೆ ಸ್ವಾಯತ್ತತೆಯನ್ನು ತೃಪ್ತಿಕರವಾಗಿ 
ಉಸಯೋಗಿಸಿಕೊಂಡಿದ್ದಲ್ಲಿ, ಅದರ ಸ್ವಾಯ ತ್ತ್ವತೆಯನ್ನು ಮ:ಂದುವರಿಸಬಕುದು. 
ಸ್ವಾಯತ್ತತೆ ದುರುಪಯೋಗವಾಗಿದ್ದಲ್ಲಿ ಅದನ್ನು ರದ್ದುವರಾಡಲಾಗುತ್ತದೆ, 
ಒಮ್ಮೆಗೇ ಸ್ವಾಯತ್ತತೆ ನೀಡ.ವುದಕ್ಕಿಂತ ನಿಯಮಾಧೀನ ಸ್ವಾಯತ್ತತೆ ನೀಡುವುದು 
ಉತ್ತಮ ವಿಧಾನವಾಗಿದೆ, 


ಭಾರತದಲ್ಲಿ ಸ್ವಾಯತ್ತ ಕಾಲೇಜುಗಳು: 

ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಅಧೀನದಲ್ಲಿ ಬರುವ ಕಾಲೇಜುಗಳಿಗೆ 
ಸ್ವಾಯತ್ತತೆಯನ್ನು ನೀಡಬೇಕೆನ್ನುವ ವಿಚಾರ ಭಾರತದಲ್ಲಿ ಇತ್ತೀಚಿನ ಬೆಳವಣಿಗೆ. 
ಕೊಠಾರಿ ಶಿಕ್ಷಣ ಆಯೋಗ (1964-65) ಪ್ರ ಥಮ ಬಾರಿಗೆ ಈ ವಿಷಯವನ್ನು 
ಪರಿಗಣಿಸಿ ಕೆಲವು ಶಿಫಾರಸುಗಳನ್ನು ಮಾಡಿತು. ಶಿಕ್ಷಣದಲ್ಲಿ ಉತ್ಕೃಷ್ಟತೆ ಮತ್ತು 
ಪಾಂಡಿತ್ಯದ ಬೆಳವಣಿಗೆಗೆ ಸೂಕ್ತವಾದ ಬೌದ್ಧಿಕ ಪರಿಸರವನ್ನು ಸೃಷ್ಟಿ ಸುವುದರಲ್ಲಿ 
"ಅಧ್ಯಾಪಕರಿಗೆ ಶೈಕ್ಷಣಿಕ ಸ್ವಾತಂತ್ರ್ಯದ ಮಹತ್ವವನ್ನು ಆಯೋಗ ಗುರ್ತಿಸಿತು. 
ಇದಕ್ಕೆ ಪೂರಕವಾಗುವಂತೆ ಕಾಲೇಜುಗಳಿಗೆ ಸ್ವಾಯತ್ತತೆ ನೀಡುವುದರ ಬಗ್ಗೆಯೂ 
ಅಯೋಗ ಚರ್ಚಿಸಿ, ಕೆಲವು ನಿಬಂಧನೆಗಳಿಗೆ ಒಳಪಟ್ಟು ಉತ್ತಮ ರೀತಿಯಲ್ಲಿ ಕೆಲಸ 
ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಆಯ್ದ ಕಾಲೇಜುಗಳಿಗೆ ಸ್ವಾಯತ್ತತೆ ನೀಡ 
ಬೇಕೆಂದು ಶಿಫಾರಸು ಮಾಡಿತು. ವಿಶ್ವವಿದ್ಯಾಲಯ ಅನುದಾನ ಆಯೋಗ ಈ 
ದಿಶೆಯಲ್ಲಿ ಕಾರ್ಯ ಪ್ರವೃತ್ತವಾಗಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವು 
ಕಾಲೇಜುಗಳಿಗೆ ಸ್ವಾಯತ್ತತೆ ನೀಡಿತು. : ಆದರೆ ಅನೇಕ ರಾಜ್ಯಗಳು ಸ್ವಾಯತ್ತ 
ಕಾಲೇಜುಗಳು ಅಸ್ಥಿತ್ವಕ್ಕೆ ಬರುವುದಕ್ಕೆ ಬೇಕಾದ ತಮ್ಮ ವಿಶ್ವವಿದ್ಯಾಲಯಗಳ 


೪6 ಮಾನವಿಕ ಕರ್ಣಾಟಕ 


ಕಾಯ್ದೆ ಯಲ್ಲಿ ಬದಲಾವಣೆಗಳನ್ನು ಮಾಡದಿದ್ದುದರಿಂದ ಹೆಚ್ಚು ಕಾಲೇಜುಗಳು 
ಸ್ವಾಯತ್ತತೆ ಪಡೆಯಲಿಲ್ಲ. ರಾಷ್ಟ್ರೀಯ ಶಿಕ್ಷಣ "ನೀತಿ (1986) ಪ್ರ ಪ್ರಕಟಗೊಳ್ಳುವ 

ವೇಳೆಗೆ ಮೊದಲು ಕೇವಲ ತಮಿಳುನಾಡಿನಲ್ಲಿ ಇದ್ದ 19 ಸ್ವಾಯತ್ತ ಕಾಲೇಜುಗ್ನ 
ಸಂಖ್ಯೆ 96ಕ್ಕೆ ಏರಿತು ಈಗ ಇಡೀ ದೇಶದಲ್ಲಿ ಕೇವಲ 5 ರಾಜ್ಯಗಳಲ್ಲಿ ಸ್ವಾಯತ್ತ 
ಹತ ನ ಅಸ್ಥಿತ್ವಕ್ಕೆ ಬಂದಿವೆ. ಅವುಗಳ ವಿವರ ಈ ರೀತಿ ಇದೆ...ಆಂಧ್ರ ಪ್ರದೇಶ 
21, ಗುಜರಾತ್‌ I, ಮಧ್ಯ ಪ್ರದೇಶ 26, ತಮಿಳುನಾಡು 43 ಮತ್ತು ರಾಜಸ್ಕಾ ನ 
5, ಉಳಿದ ರಾಜ್ಯಗಳಲ್ಲಿ ಸ್ವಾಯತ್ತ ಕಾಲೇಜುಗಳ ಸ್ಥಾಪನೆಯು ಪ್ರಸ್ತುತ ಬೇಕಿ 
ಬೇಕೆ ಹಂತಗಳಲ್ಲಿದೆ. ಕೆಲವು ರಾಜ್ಯಗಳು ಈ ದಿಶೆಯಲ್ಲಿ ತಮ್ಮ ವಿಶ್ವವಿದ್ಯಾನಿಲಯಗಳ 


ಕಾಯ್ದೆಯಲ್ಲಿ ಸ್ವಾಯತ್ತ ಕಾಲೇಜುಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದ್ದರೆ, ಇನ್ನು ' 


ಕೆಲವು ರಾಜ್ಯಗಳ: ಈ ಪ್ರಸ್ತಾವನೆಯನ್ನು ಒಪ್ಪಿಕೊಂಡಿಲ್ಲ, ಕರ್ನಾಟಕ ರಾಜ್ಯ 
ಸ್ವಾಯತ್ತ ಕಾಲೇಜುಗಳ ಸ್ಥಾಪನೆಯಲ್ಲಿ ತಾತ್ವಿಕವಾಗಿ ಒಪ್ಪಿಕೊಂಡಿದ್ದರೂ, ಅದಕ್ಕೆ 
ಬೇಕಾದ ನಿಯಮಾವಳಿಗಳು ಇನ್ನೂ ಪೂರ್ಣವಾಗಿ ರೂಪುಗೊಂಡಿಲ್ಲ. 

ರಾಷ್ಟ್ರೀಯ ಶಿಕ್ಷಣ ನೀತಿ (1986) ಪುನ; ಸ್ವಾಯತ್ತ ಕಾಲೇಜುಗಳ 
ಸ್ಥಾಪನೆಗೆ ಒತ್ತು ಕೊಟ್ಟಿ ದೆ. ಹಂತ ಹಂತವಾಗಿ ವಿಶ್ವವಿದ್ಯಾನಿಲಯಗಳು ಹೆಚ್ಚು ಹೆಚ್ಚು 
ಕಾಲೇಜುಗಳಿಗೆ ಸ್ವಾಯತ್ತತೆ ನೀಡಬೇಕೆಂದು ಅದು ಸಲಹೆಮಾಡಿದೆ. ಸ್ವಾಯತ್ತ 
ಕಾಲೇಜುಗಳ ಗುಣಮಟ್ಟವನ್ನು ವತೌಲ್ಯ ಮಾಪನ ಮಾಡಲು ಅನುಕೂಲವಾಗುವಂತೆ, 


ಗೌರಿಕರ್‌ ಸಮಿತಿಯ ಶಿಫಾರಸ್ಸಿನಂತೆ ಸ್ವತಂತ್ರವಾದ ರಾಷ್ಟ್ರೀಯ ಮಟ್ಟದ "ರಾಷ್ಟ್ರೀಯ | 


ಯೋಗ್ಯತಾ ಸಮಿತಿ' ಸ್ಥಾ ನಿಸುವ ಪ್ರಯತ್ನ ನಡೆಯುತ್ತಿದೆ, ಇದಕ್ಕೆ ಸಂಬಂಧಿಸಿದಂತೆ 
1988ರ ಅಂತ್ಯ ದಲ್ಲಿ ಮೈ ಸೂರು ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ವಿಚಾರಗೋಷ್ಠಿ 
ನಡೆದು ಈ ಸಾಸ ಜಾ ಸಲಹೆಗಳನ್ನು ನೀಡಲಾಯಿತು.* ವಿಶ್ವ ವಿದ್ಯಾಲಯ 


ಅನುದಾನ ಆಯೋಗ 1986ರಲ್ಲಿ ಸ್ವಾಯತ್ತ ಕಾಲೇಜುಗಳ ಸಾಫನೆಗೆ ಬೇಕಾದ 


ತನ್ನ ನಿಯಮಾವಳಿಗಳ ವಿವರಗಳನ್ನೊಳಗೊಂಡ ಪ್ಪ ಪ್ರಕಟಿಣೆಯೊಂದನ್ನು ಹೊರತಂದಿದೆ. 
ಈ "ಸರಿಷ ತ ನಿಯವಾವಳಿ ಸ್ವಾಯತ್ತ ಕಾಲೇಜುಗಳ ಸ್ಕಾ ಪನೆಗೆ ಬೇಕಾದ ಎಲ್ಲೂ 
ವಿವರಗಳನ್ನು ನೀಡುತ್ತದೆ. 

ಸ್ವಾಯತ್ತತೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಶಿಕ್ಷಣದ 
ಗುಣಮಟ್ಟ ಸುಧಾರಿಸುವುದು ಸಾಧ್ಯವಿದೆ. ಇದಕ್ಕೆ ಸಾಕಷ್ಟು ಸಂಪನ್ಮೂಲಗಳು 
ಬೇಕಾಗುವುದರ ಜೊತೆಗೆ, ಸಂಸ್ಥೆ Ey ಸದಸ್ಯ ರು ಸ್ಟಾ ಯತ್ತು ತೆಯ ಅರ್ಥವನ್ನು 
ಸರಿಯಾಗಿ ತಿರುಕ ಜವಾಬ್ದಾ ಯೂ ಸೇ ನಡೆದುಕೊಳ್ಳ ಛೃಬೇಕಾಗುತ್ತದೆ. 
ಇಲ್ಲದಿದ್ದಲ್ಲಿ ಸ್ವಾಯತ್ತತೆ ದುರುಪಯೋಗವಾಗುವ ಸಾಧ್ಯತೆ ಇದ ಸ್ವಾಯತ್ತ 

*ನೋಡಿ ; ಡಾ. ಕೆ. ಯಶೋಧರ- ಉತ್ತಮ ಗುಣಮಟ್ಟದ ಉನ್ನತ ಶಿಕ್ಷಣಕ್ಕಾಗಿ 


ಯೋಗ್ಯತಾ ದೃಢೀಕರಣ ಹಾಗೂ ಮಾಪನ ಮಂಡಳಿ ; ಮಾನವಿಕ ಕರ್ಣಾಟಕ, ಸಂಪುಟ ೧೮, 
ಸಂಚಿಕೆಗಳು ; ೨, ೩ (ಸಂಯರುಕ್ತ), ೧೯೮೮, 


lg Aa 55 ಬ 


ಉನ್ನತ ಶಿಕ್ಷಣದಲ್ಲಿ ಸ್ವಾಯತ್ತತೆ ಮತ್ತು ಉತ್ತರದಾಯಿತ್ವ ೪೯ 


ಕಾಲೇಜುಗಳ ಕಾರ್ಯವನ್ನು ಮೌಲ್ಯ ಮಾಪನಮಾಡಿ ಅವುಗಳ ಗುಣಮಟ್ಟವನ್ನು 
ಕಾಯ್ದುಕೊಳ್ಳಲು ರಾಷ್ಟ್ರೀಯ ಮಟ ದ ಸಂಸ್ಥೆ ಯೊಂದರ ಅವಶ್ಯಕತೆ ಇದೆ. ತಮಿಳು 
ನಾಡಿನಲ್ಲಿ ಅಸ್ಥಿತ್ವಕ್ಕೆ ಬಂದಿರುವ ಕೆಲವು ಸ್ವಾಯತ್ತ ಕಾಲೇಜುಗಳು ತೃಪ್ತಿಕರವಾಗಿ 
ಕಾರ್ಯ ನಿರ್ವಹಿಸುತ್ತಿರುವುದು ಕಂಡು ಬಂದಿದೆ, 

ಉತ್ತರದಾಯಿತ್ವದ ಅರ್ಥ: ಉತ್ತರದಾಯಿತ್ವ ಆಥವಾ ಜವಾಬ್ದಾರಿ 
ಸ್ವಾಯತ್ತತೆಗೆ ಪೂರಕವಾದ ತತ್ವ, ಸ್ವಾಯತ್ತತೆಯ ಜೊತೆಗೆ ಜವಾಬ್ದಾರಿಯೂ 
ಬರುತ್ತದೆ, ವ್ಯಕ್ತಿ ತನ್ನ ಜವಾಬ್ದಾರಿಯನ್ನು ಅರಿತು ಅದನ್ನು ನಿಭಾಯಿಸದಿದ್ದಲ್ಲಿ 
ಸ್ವಾಯತ್ತತೆ ಸ್ವಚ್ಛಂದತೆಯಾಗಿ ಪರಿಣಮಿಸಿ ಅರ್ಥಹೀನವಾಗುತ್ತದೆ. ಜವಾಬ್ದಾರಿ 
ಯಿಲ್ಲದ ಸ್ವಾಯತ್ತತೆ ಅಪಾಯಕಾರಿಯಾಗಿ ಪರಿಣಮಿಸಬಹುದು, ಸ್ವಾಯತ್ತತೆ 
ಮತ್ತು ಉತ್ತರದಾಯಿತ್ವ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. 

ಸಂಬಂಧಪಟ್ಟಿ ಹೊರಗಣ ಪ್ರಾಧಿಕಾರಕ್ಕೆ (authority) ಪ್ರಭಾವಶೀಲತೆ 
ಮತ್ತು ದಕ್ಷತೆಯ ರೂಪದಲ್ಲಿ ಕರ್ತವ್ಯ ನಿರ್ವಹಣೆಯನ್ನು ರುಜವಾತುಪಡಿಸಬೇಕಾದ 
ಅಥವಾ ಉತ್ತರಿಸಬೇಕಾದ ಹೊಣೆಗಾರಿಕೆಗೆ ಉತ್ತರದಾಯಿತ್ವ ಎನ್ನ ಬಹುದು, ಆರ್ಥಿಕ 
ದೃಷ್ಟಿಯಿಂದ, ಸರಿಯಾದ ಕರ್ತವ್ಯ ನಿರ್ವಹಣೆಯಿಂದ ಸಾರ್ವಜನಿಕ ಹಣದ 
ವಿನಿಯೋಗದ ಸಾರ್ಥಕತೆಯನ್ನು ಸಿದ್ಧಪಡಿಸಬೇಕಾದ ಹೊಣೆಗಾರಿಕೆಯೇ ಉತ್ತರ 
ದಾಯಿತ್ವ. 

ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಸಾಮಾನ್ಯವಾಗಿ ತನ್ನ ಮೇಲ್ಪಟ್ಟವರ, 
ಅಂತಿಮವಾಗಿ ಸಮಾಜಕ್ಕೆ ಮತ್ತು ತನ್ನ ಅಂತಃಸಾಕ್ಷಿಗೆ ಬೇರೆಬೇರೆ ಮಟ್ಟಿ ಗಳಲ್ಲಿ 
ತನ್ನ ವರ್ತನೆಯ ಯುಕ್ತಾಯಕ್ಷ ತೆಯ ಬಗ್ಗೆ ಉತ್ತರದಾಯಿ:ಯಾಗಿರ ಬೇಕಾಗುತ್ತದೆ. 
ದಾರ್ಶನಿಕ ದೃಷ್ಟಿಯಲ್ಲಿ ಎಲ್ಲರೂ ಯಾವುದೇ ಒಂದು ಸಾರ್ವಭೌಮಿಕ ಸತ್ಯಕ್ಕೆ 
ಉತ್ತರಿಸಲು ಬದ್ಧರಾಗಿರುತ್ತಾರೆ. 

ಇತ್ತೀಚಿನ ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿಯೂ ಉತ್ತರದಾಯಿತ್ವದ ಪ್ರಶ್ನೆ 
ಹೆಚ್ಚು ಹೆಚ್ಚು ಮಹತ್ವ ಸಡೆಯುತ್ತದೆ. ಕೈಗಾರಿಕಾ ಕ್ಷೇತ್ರದಲ್ಲಿ, ಮೇಲ್ವಿಚಾರಣಾ 
ಕ್ಷೇತ್ರದಲ್ಲಿ ಅರ್ಥಿಕ ದೃಷ್ಟಿಯಿಂದ ಮತ್ತು ದಕ್ಷತೆಯ ದೃಷ್ಟಿಯಿಂದ ಉತ್ತರ 
'ದಾಯಿತ್ರಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ, ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತರದಾಯಿತ್ವದ 
ಪ್ರಶ್ನೆಯನ್ನು ಕೈಗಾರಿಕೋದ್ಯಮಗಳಲ್ಲಿರುವಂತೆ ವಾಸ್ತವಿಕ ಉತ್ಪನ್ನದ ದೃಷ್ಟಿಯಿ:ಂದ 
ಪರಿಗಣಿಸಲು ಸಾಧ್ಯವಿಲ್ಲ. ಇದಕ್ಕಾಗಿ ಬೇರೆ ರೀತಿಯ ಮಾನದಂಡದಿಂದ ಉತ್ತರ 
ದಾಯಿತ್ವದ ಮೌಲ್ಯ ಮಾಪನ ಮಾಡಬೇಕಾಗುತ್ತದೆ. 

ಶೈಕ್ಷಣಿಕ ಸಂದರ್ಭಗಳಲ್ಲಿ ಉತ್ತರದಾಯಿತ್ವದ ಪರಿಭಾಷೆಯನ್ನು ಈ ರೀತಿ 
ಮಾಡಲಾಗಿದೆ, ಪೌರರಿಂದ ಸಾರ್ವಜನಿಕ ಶೈಕ್ಷಣಿಕ ಸೇವೆಯನ್ನು ಮಾಡಲು 
ಸೇಮಕವಾಗಿರುವವರು ಅಥವಾ ಆ ಸೇವೆಯಲ್ಲಿ ತೊಡಗಿರುವವರು ಶೈಕ್ಷಣಿಕ ಸೇವೆಯ 
ಫಲಿತಾಂಶಗಳ ಅಥವಾ ಸರಿಣಾಮಗಳ ಜವಾಬ್ದಾರಿಯನ್ನು ಒಪ್ಪಿಕೊಳ್ಳುವುದಕ್ಕೆ 


4 


೫೦ ಮಾನವಿಕ ಕರ್ಣಾಟಕ 


ಉತ್ತರದಾಯಿತ್ವ ಎನ್ನಬಹುದು. ಈ ಪರಿಭಾಷೆಯಲ್ಲಿ ಈ ಕೆಳಗಿನ ನಿಹಿತಾರ್ಥ 
ಗಳನ್ನು ಕಾಣಬಹುದು. 

]. ಬೋಧನೆಯ ಪ್ರಭಾವಶೀಲತೆಯ ಬಗ್ಗೆ ತಿಳಿದುಕೊಳ್ಳುವ ಹಕ್ಕು 
ಸಾರ್ವಜರಿಕರಿಗಿದೆ. 

2. ಜವಾಬ್ದಾರಿಯನ್ನು ಒಪ್ಪಿ ಕೊಂಡವರು ಆದನ್ನು ಸರಿಯಾಗಿ ನಿರ್ವಹಿಸ 
ದಿದ್ದ ಲ್ಲಿ ಅವರಿಂದ ವಿವರಣೆ ಕೇಳುವ ಹಕ್ಕು ಸಾರ್ವಜನಿಕರಿಗಿದೆ. 

£6 ಶೈಕ್ಷಣಿಕ ಕಾರ್ಯಕ್ರಮವನ್ನು ಪುನರ್ವ್ಯವಸ್ಥೆ ಮಾಡುವಂತೆ ಕೇಳುವ 
ಹಕ್ಕು ಸಾರ್ವಜನಿಕರಿಗಿದೆ, 


ಶಿಕ್ಷಣದಲ್ಲಿ ಉತ್ತರದಾಯಿತ್ವದ ಆವಶ್ಯಕತೆ: 

ಉತ್ಪನ್ನಾ ಧರಿತ ಕೈಗಾರಿಕೋದ್ಯಮಗಳಲ್ಲಿರುವಂತೆಯೇ ಶಿಕ್ಷಣದಲ್ಲಿಯೂ 
ಉತ್ತರದಾಯಿತ್ತದ ಅವಶ್ಯಕತೆಯಿದೆ ಎನ್ನುವುದು ಇತ್ತಿಚೆಗೆ ಮಹತ್ವ ಪಡೆಯುತ್ತಿದೆ, 
ಇದಕ್ಕೆ ಈ ಕೆಳಗಿನ ಕಾರಣಗಳನ್ನು ಕೊಡಬಹುದು. 

]. ಶಿಕ್ಷಣಕ್ಕೆ ವಿನಿಯೋಗಿಸುವ ಸಾರ್ವಜನಿಕ ಹಣಕಾಸು ಪ್ರಭಾವಯುತ 
ವಾಗಿ ಖರ್ಚಾಗುತ್ತಿದೆಯೆ ಎನ್ನುವ ಬಗ್ಗೆ ಇರುವ ಕಾಳಜಿ 

2. ಬಂಡವಾಳ ಹೂಡಿಕೆ ಮತ್ತು ಅದರ ಫಲಿಶಾಂಶ (input, output)ಗಳ 
ಗುಣಾತ್ಮಕ ಮತ್ತು ಪರಿಮಾಣತ್ಮಕ ಮಟ್ಟಿ ವನ್ನು ಹೆಚಿ ಕ್ಲಿಸುವುದು ಆಥವಾ ನಿಯಂತ್ರಿ 
ಸುವುದು, 

£ ಶಿಕ್ಷಣದ ಸಾಮಾಜಿಕ ಪ್ರತಿಫಲಗಳನ್ನು ನಿಯಂತ್ರಿ ಸುವುದು. 

4, ಸಮಾಜದ ಬೇಕೆ ಬೇರೆ ಸಾಮಾಜಿಕ ಆರ್ಥಿಕ ವರ್ಗಗಳಿಗೆ ಶೈಕ್ಷಣಿಕ 
ಅವಕಾಶಗಳನ್ನು ಒದಗಿಸುವುದು. 

5. ಆಧ್ಯಯನ ವಿಷಯಗಳ, ಬೋಧನಾ ಕಾರ್ಯಕ್ರಮಗಳ ಪ್ರಭಾವ 
ಶೀಲತೆಯ ಬಗ್ಗೆ, ಸಾಂದರ್ಭಿಕತೆಯ ಬಗ್ಗೆ ವಿದ್ಯಾರ್ಥಿಗಳು ಆಗಾಗ್ಗೆ ವೃಕ್ತ ಪಡಿಸುವ 
ಅತೃಪ್ತಿ, ಕಾಳಜಿ, 

6. ಪಠ್ಯಕ್ರಮ ನವೀಕರಣಕ್ಕೆ ಹೊಸ ಹೊಸ ವಿಷಯಗಳ ಸೇರ್ಪಡೆಗೆ 
ಪೋಷಕರ ಒತ್ತಾಯ, 

7. ಉನ್ನತ ಶಿಕ್ಷಣ ತಮ್ಮ ವಿಶಿಷ್ಟ ಆವಶ್ಯಕತೆಗಳನ್ನು ಸರಿಯಾಗಿ ತೃಪ್ತಿ 
ಪಡಿಸುತ್ತಿಲ್ಲ ಎಂದು ಸಮಾಜದ ಉಪೇಕ್ಷಿತ ಸಮೂಹಗಳು ಮಾಡುವ ಆರೋಪ, 
ಸ್ತ 8. ದಿನೇ ದಿನೇ ಹೆಚ್ಚುತ್ತಿರುವ ವಿದ್ಯಾಭ್ಯಾಸದ ಖರ್ಚು (ಬೋಧನ ಕಲ್ಲ, 
ಪಠ್ಯಪುಸ್ತಕಗಳು ಮತ್ತು ಇತರ ಖರ್ಚುಗಳು.) 

9. ಕೆಲವು ಸಾಮಾನ್ಯ ಹಾಗೂ ನಿದ್ದಿಷ ಶೈಕ್ಷಣಿಕ ಪರಿಪಾಹಿಗಳ 


ಯ ಬ 
ಯುಕ್ತಾ ಯುಕ್ತತೆಯ ಬಗ್ಗೆ ಸಮಾಜ ವ್ಯಕ್ತ ಪಡಿಸುವ ಸಂಶಯ. 


ಉನ್ನತ ಶಿಕ್ಷಣದಲ್ಲಿ ಸ್ವಾಯತ್ತತೆ ಮತ್ತು ಉತ್ತರದಾಯಿತ್ವ ೫೧ 


10. ಅಧ್ಯಾಪಕರಿಂದ ಉತ್ತಮ ಸೇವಾ ಸೌಲಭ್ಯಗಳು, ರ್ಕಾಯಜಭಾರ 
(work 1046) ಮತ್ತು ವೃತ್ತಿ ಸ್ವಾತಂತ್ರ ತ್ರ್ಯದ ಬೇಡಿಕೆ. 

11. ಶಿಕ್ಷಣದಲ್ಲಿ “ಹೊಸಹೊಸ ಪದ್ದ ೈತಿಗಳನ್ನು ಪ್ರಾರಂಭಿಸಲು ಆಧ್ಯಾಪಕರು 
ತೋರಿಸುವ ವಿರೋಧ. 

12. ಅಧ್ಯಾಪಕರ ಮೇಲೆ ಆಡಳಿತಾಧಿಕಾರಿಗಳ ನಿಯಂತ್ರಣ ಇಳಿಮುಖ 
ವಾಗುತ್ತಿ ರುವುದು ಮತ್ತು ಇದರಿಂದಾಗಿ ಹೊರಗಣ ನಿಯಂತ ಶ್ರಣದ ಆವಶ್ಯಕತೆ 

ಶಿಕ್ಷಣದಲ್ಲಿ ಉತ್ತರದಾಯಿತ್ವದ ಹೊಣೆ ಯಾರ ಮೇಲಿರಬೇಕು. ಎನ್ನುವುದು 
ಸ್ವಲ್ಪ ವಿವಾದಾತ್ಮಕ ಪ್ರಶ್ನೆ ಯಾಗಿದೆ. ಶೈಕ್ಷಣಿಕ ವ್ಯವಸ್ಥೆಯನ್ನು ರೂಪಿಸುವಲ್ಲಿ 
ಮತ್ತು ಶೈಕ್ಷಣಿಕ ಪ್ರಕ್ರಿಯೆಯನ್ನು ಅಮಲುಗೊಳಿಸುವುದರಲ್ಲಿ ಸಂಬಂಧಪಟ್ಟವ 
ರೆಲ್ಲರೂ ಉತ್ತರದಾಯಿತ್ವದ ಹೊಣೆ ಹೊರಬೇಕಾಗುತ್ತದೆ. ಶಿಕ್ಷಣದ ಧ್ಯೇಯ 
ಧೋರಣೆಗಳನ್ನು, ಪಠ್ಯಕ್ರಮವನ್ನು ರೂಪಿಸುವವರು, ಶೈಕ್ಷಣಿಕ ಆಡಳಿತಗಾರರು, 
ಮೇಲ್ವಿ ಚಾರಕರ್ಕು, ತರಗತಿಯ ಅಧ್ಯಾಪಕರು, ಶಾಲಾ ಸಿಬ್ಬಂದಿ ಮತ್ತು ವಿದ್ಯಾರ್ಥಿ 
ಗಳು ಎಲ್ಲರೂ ಬೇರೆ ಬೇರೆ ರೀತಿಗಳಲ್ಲಿ, ಉತ್ತರದಾಯಿತ್ವದ ಹೊಣೆ ಹೊರಬೇಕಾಗು 
ತ್ತದೆ. ಇವರೆಲ್ಲರ ಉತ್ತರದಾಯಿತ್ವದ ವ್ಯಾಪ್ತಿಯಲ್ಲಿ ಸರಿಯಾಗಿ ಅರ್ಥೈಸಬೇಕಾಗು 
ತ್ತಜಿ. ಯಾರೊಬ್ಬರ ಮೇಲೆ ಶಿಕ್ಷಣದ ವಿಫಲತೆಯ ಜವಾಬ್ದಾರಿಯನ್ನು ಹೊರಿಸಿ, 
ಬೇರೆಯವರು ತಪ್ಪಿಸಿಕೊಳ್ಳಿ ಬಾರದು. ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಸಂಬಂಧಸಟ್ಟ 
ವರೆಲ್ಲರೂ ತಮ್ಮ ಜವಾಬ್ದಾರಿಯನ್ನು ಒಪ್ಪಿಕೊಂಡು ನಿಭಾಯಿಸಿದಾಗ ಮಾತ್ರ 
ಶಿಕ್ಷಣವ್ಯವಸ್ಥೆ ಸರಿಯಾಗಿ ಕೆಲಸಮಾಡಲು ಸಾಧ್ಯವಾಗುತ್ತದೆ. 


ಉತ್ತ ರದಾಯಿತ್ವದೆ ಮೌಲ್ಯಮಾಪನ : 

ಶಿಕ್ಷಣದಲ್ಲಿ ಉತ್ತ ರದಾಯಿತ್ವದ ಮೌಲ್ಯಮಾಪನ ಮಾಡುವುದು ಕ್ಲಿಷ್ಟಕರವಾದ 
ಕೆಲಸ. ಶೈಕ್ಷಣಿಕ ಪ್ರಕ್ರಿಯೆ ಸಂಕೀರ್ಣವಾದುದರಿಂದಲೂ, ಅದರಲ್ಲಿ "ಜೇ 'ರೆಬೇರೆ 
ಹಂತಗಳಲ್ಲಿ ಜೇರೆಜೇರೆ' ವ್ಯಕ್ತಿ ಗಳು ಪಾತ್ರವಹಿಸುವುದರಿಂದಲೂ, ಶಿಕ್ಷಣ ಪ್ರಕ್ರಿಯೆ 
ಯಲ್ಲಿ ಅಳತೆಗೆ ನಿಲುಕದ ಅನೇಕ ಅಂಶಗಳ ಪ್ರಭಾವವಿರುವುದರಿಂದಲೂ ಉತ್ತರ 
ದಾಯಿತ್ವದ ಮೌಲ್ಯ ಮಾಪನ ಕಪ್ಪ ಕರವಾದುದಾಗಿದೆ. ಶಿಕ್ಷಣತಜ್ಞರು ಈ ವಿಷಯ , 
ವಾಗಿ ಚಿಂತಿಸಿ ಉತ್ತ ರೆದಾಯಿತ್ವ ದೆ ಮೌಲ್ಯಮಾಪನಕ್ಕೆ ಅನೇಕ ಸೂಚಕ ಅಂಶಗಳನ್ನು 
(indicators) ಸೂಚೆಸಿದ್ದಾ ಕಿ 

ಈ ಸೂಚಕಗಳನ್ನು ಆಂತರಿಕ ಮತ್ತು ಬಾಹ್ಯ ಸೂಚಕಗಳೆಂದು ವಿಭಾಗಿಸಿದ್ದಾರೆ. 
ಆಂತರಿಕ ಸೂಚಕಗಳು ಸಂಸ್ಥೆ ಯ ಕಾಯ ೯ದಕ್ಷತೆಗೆ ಸಂಬಂಧಿಸಿದ್ದರೆ ವ್ಯ ಕ್ರಿಗತ 
ಮಟ್ಟದಲ್ಲಿ ಇವು ವ್ಯಕ್ತಿಯ "ಅಂತಃ ಸಾಕ್ಷಿಗೆ, ಮೌಲ್ಯ ವೃವಸ್ಥೆಗೆ HN 
ಬಾಹ್ಯ ಸೂಚಕಗಳು ಸಂಸ್ಕ ಗಳಿಂದ ಸಮುದಾಯಕ್ಕೆ (ಸಮಾಜಳ್ಳೆ) iWon 
ಬೇಕಾದ ಸಾಮಾಜಿಕ ಪ್ರ ಸೃತಿಫಲಗಳಿಗೆ ಸಂಬಂಧಿಸಿವೆ, ಆಂತರಿಕ ಉತ್ತದಾಯಿತ್ವವನ್ನು 


೪೨ ` ಮಾನವಿಕ ಕರ್ಣಾಟಕ 


ಇಡೀ ಸಂಸ್ಥೆಯ ಪ್ರಗತಿ, ಅಧ್ಯಾಪಕರು, ಇತರ ಸಿಬ್ಬಂದಿಯ ದಕ್ಷತೆ, ವಿದ್ಯಾರ್ಥಿಗಳ 
ಚಟುವಟಿಕೆಗಳು, ಹಣಕಾಸಿನ ಆದಾಯ-ವೆಚ್ಚ ಮುಂತಾದುವುಗಳನ್ನು ಅಳತೆ 
ಮಾಡುವುದರ ಮೂಲಕ ಮೌಲ್ಯಮಾಪನ ಮಾಡಬೇಕಾಗುತ್ತದೆ. ಬಾಹ್ಯ ಉತ್ತರ 
ದಾಯಿತ್ವವನ್ನು ಅಳತೆ ಮಾಡುವಾಗ ಸಂಸ್ಥೆ ಯಿಂದ ಸಮುದಾಯಕ್ಕೆ (ಸಮಾಜಕ್ಕೆ) 
ಉಂಟಾಗುವ ಪ್ರತಿಫಲಗಳನ್ನು ವರೌಲ್ಯಮಾಪನ ಮಾಡಲಾಗುತ್ತದೆ. 


ಬಾಹ್ಯ ಸೂಚಕಗಳು: 

]. ಸಾಮಾಜಿಕ ಬೇಡಿಕೆಗಳ ದೃಷ್ಟಿಯಿಂದ ಮತ್ತು ಜ್ಞಾನದ ಮಟ್ಟದ 
ದೃಷ್ಟಿಯಿಂದ ಪಠ್ಯಕ್ರಮವನ್ನು ಮತ್ತು ಬೋಧನ ವಿಷಯಗಳನ್ನು ವಿಶ್ಲೇಷಿಸುವುದು, 

2. ಸಂಸ್ಥೆಯಲ್ಲಿ ವ್ಯಾಸಂಗಕ್ಕೆ ದೊರೆಯುವ ಪಠ್ಯವಿಷಯಗಳು, ಆವುಗಳ 
ಆಯ್ಕೆಯಲ್ಲಿ ಇರಬಹುದಾದ ಸಾಧ್ಯತೆಗಳು ಮತ್ತು ನಮ್ಯತೆ (ಗexibility). 

3. ಸಂಸ್ಥೆಯ ಥ್ಯೇಯಥೋರಣೆಗಳಿಗೂ ಸಾಮಾಜಿಕ ಬೇಡಿಕೆಗಳಿಗೂ ಇರುವ 
ಸಾಮಂಜಸ್ಯ. 

4, ಶಾಲೆಯಲ್ಲಿ ನಡೆಸುವ ಸಹ-ಪಠ್ಯ ಮತ್ತು ಪಠ್ಯೇತರ ಚಟುವಓಕೆಗಳ 
ವೈವಿಧ್ಯತೆ ಮತ್ತು ಸಂಖ್ಯೆ, ಇವುಗಳಿಗೂ ವಿದ್ಯಾರ್ಥಿಗಳ ಮೌಲ್ಯ ವಿಕಾಸ ಮತ್ತು 
ವ್ಯಕ್ತಿತ್ವ ವಿಕಾಸಕ್ಕೆ ಇರುವ ಸಂಬಂಧ. 

5. ವಿದ್ಯಾರ್ಥಿಗಳ ಸಾಧನೆ-_-ತೇರ್ಗಡೆಯ ಶೇಕಡಾವಾರು, ಪ್ರಥಮ ದರ್ಜೆ, 
ಬಹುಮಾನಗಳ ಆರ್ಜನೆ ಇತ್ಯಾದಿಗಳು. 

6. ಸಂಸ್ಥೆಯಿಂದ ಹೊರಬಂದ ವಿದ್ಯಾರ್ಥಿಗಳಿಗೆ ಇರುವ ಉದ್ಯೋಗಾವಕಾಶ 
ಗಳು, ದೊರೆತಿರುವ ಉದ್ಯೋಗಗಳು, ಮತ್ತು ವಿದ್ಯಾರ್ಥಿಗಳು ಉದ್ಯೋಗಕ್ಕೆ ಸೇರದ 
ಮೇಲೆ ತಾವು ಪಡೆದ ಶಿಕ್ಷಣ ಅಥವಾ ತರಬೇತಿಯ ಬಗ್ಗೆ ಅವರ ಅನ್ನಿಸಿಕೆಗಳು, 

1. ಅಧ್ಯಾಪಕರಿಂದ ಜ್ಞಾನವಿಸ್ತಾರಕ್ಕೆ ಕೊಡುಗೆ-ಸಂಶೋಧನೆಗಳು, ಜ್ಞಾನ 
ಪ್ರಸಾರ ಕಾರ್ಯಕ್ರಮಗಳ ರೂಪದಲ್ಲಿ. 

8. ವೃತ್ತಿಗೆ ಬೇಕಾದ ಜ್ಞಾನ ಮತ್ತು ಕೌಶಲ್ಯಗಳು ಹಾಗೂ ತರಬೇತಿಗೂ 
ಇರುವ ಸಂಬಂಧ, 


ಆಂತರಿಕ ಸೂಚಕಗಳು-ಸಂಸ್ಕೆಗೆ ಸಂಬಂಧಿಸಿದಂತೆ: 

1. ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಇರುವ ಕಾಲದ ಅಂತರ, ಅವು 
ಗಳನ್ನು ತೆಗೆದುಕೊಳ್ಳುವ ರೀತಿ, ಅವುಗಳನ್ನು ಪ್ರಾರಂಭಿಸಲು ನಿರ್ಧಾರಿತ ದಿನಾಂಕ 
ವನ್ನು ಯೋಜಿಸುವುದು. (ವಿದ್ಯಾರ್ಥಿ ಪ್ರವೇಶ, ಶೈಕ್ಷಣಿಕ ಕಾರ್ಯಕ್ರಮ, ವೇಳಾ 
ಸಟ್ಟಿ, ಪಕ್ಕೇತರ ಚಟುವಟಿಕೆಗಳು ಮತ್ತು ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ.) 

ಥ್ರ ಚಟುವಟಿಕೆಗಳನ್ನು ಆರಂಭಿಸಲು ಯೋಜಿಸುವ ದಿನಾಂಕಕ್ಕೂ ಮತ್ತು 
ನಾಸ್ತ್ರವವಾಗಿ ಆರಂಭವಾಗುವ ದಿನಾಂಕಕ್ಕೂ ಇರುವ ಕಾಲದ ಅಂತರ. 


ಉನ್ನತ ಶಿಕ್ಷಣದಲ್ಲಿ ಸ್ತಿಯತ್ವತೆ ಮತ್ತು ಉತ್ತರದಾಯಿತ್ವ ೫೩ 


3. ಚಟುವಟಿಕೆಯನ್ನು ಪೂರ್ಣಗೊಳಿಸಲು ಯೋಜಿಸುವ ಅವಧಿ ಮತ್ತು 
ವಾಸ್ತವವಾಗಿ ಬೇಕಾಗುವ ಅವಧಿಗೂ ಇರುವ ಅಂತರ. 

4. ವಿನಿಧ ಕಾರ್ಯಕ್ರಮಗಳ ಬಗ್ಗೆ ಶೈಕ್ಷಣಿಕ ಮತ್ತು ಆರ್ಥಿಕ ತೀರ್ಮಾನ 
ಗಳನ್ನು ತೆಗೆದುಕೊಳ್ಳು ವುದಕ್ಕೆ ಬೇಕಾದ ಕಾಲ. 

5 ಸಂಪನ್ಮೂಲಗಳನ್ನು ಹೊಂದಿಸುವಿಕೆ, ಒದಗಿಸುವಿಕೆ ಮತ್ತು ಅವುಗಳನ್ನು 
ಉಪಯೋಗಿಸುವಿಕೆ. ಇವುಗಳಿಗೆ ಬೇಕಾದ ಕಾಲ ಮತ್ತು ಕಾರ್ಯಕ್ರಮಗಳನ್ನು 
ಚಟುವಟಿಕೆಗಳನ್ನು ಯೋಜಿಸಿ ಕಾರ್ಯಾನ್ವಯಗೊಳಿಸುವುದರಲ್ಲಿ ಸಂಪನ್ಮೂಲಗಳ 
ಪ್ರ ಭಾವ. 

6. ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು ಕೆಲಸದ ದಿನಗಳು, ವಾಸ್ತವಿಕ ಕೆಲಸದ 
ದಿನಗಳು (ಬೋಧನೆಯ ದಿನಗಳು), ನಿರ್ಧಾರಿತ ಕೆಲಸದ ದಿನಗಳ ಸಂಖ್ಯೆ ಇವುಗಳ 
ರೂಪದಲ್ಲಿ ದಕ್ಷತೆಯ ಸೂಚ್ಯಂಕ. 

7. ಅಧ್ಯಾಸಕರ ಸರಾಸರಿ ಕಾರ್ಯಭಾರ ವಿದ್ಯಾರ್ಥಿಗಳನ್ನು ನೇರ 
ಸಂಪರ್ಕಿಸುವ ಅವಧಿಗಳು. (ಉಪನ್ಯಾಸ, ಟುಟೋರಿಯಲ್‌, ಪ್ರಾಕ್ಟಿಕಲ್ಸ್‌, 
ಸೆಮಿನಾರುಗಳು, ಸಮೂಹ ಚರ್ಚೆ ಮತ್ತು ಪ್ರಾಯೋಜನ ಕಾರ್ಯದ ರೂಪದಲ್ಲಿ) 

8. ಅಧ್ಯಾಪಕರ ಒಟ್ಟು ಸರಾಸರಿ ಕಾರ್ಯಭಾರ-ಬೋಧನೆ, ಸಂಶೋಧನೆ 
ಮೌಲ್ಯಮಾಪನ ಸೇರಿದಂತೆ. 

9, ವಾರವೊಂದಕ್ಕೆ ಅಧ್ಯಾಪಕ ಸಂಸ್ಥೆ ಯಲ್ಲಿ ಇರಬೇಕಾದ ಸರಾಸರಿ ಅವಧಿ, 

10. ತರಗತಿಗಳಲ್ಲಿ ಉಪಯೋಗಿಸುವ ಬೋಧನೋಪಕರಣಗಳ ಸಂಖ್ಯೆ 
ಮತ್ತು ವೈವಿಧ್ಯತೆ. 

11. ತ್ರೈಮಾಸಿಕ, ವಾರ್ಷಿಕ ಮತ್ತು ಸಂಚವಾರ್ಷಿಕ ಅವಧಿಗಳಲ್ಲಿ 
ಯೋಚಿಸಿ ಕಾರ್ಯಾನಿ 4ತಗೊಳಿಸಿದ ಕಾರ್ಯಕ್ರಮಗಳು/ಚಟುವಓಕೆಗಳು. ಇವು 
ಗಳಲ್ಲಿ ಕೆಲವು ಕಾರ್ಯಾಸ್ವಿತಗೊಳ್ಳದಿದ್ದಲ್ಲಿ ಅದಕ್ಕೆ ಕಾರಣಗಳು. 

12. ಅಧ್ಯಾಪಕರ ವೃತ್ತಿವಿಕಾಸಕೆ ಬೇಕಾದ ತರಬೇತಿ, ಸೆಮಿನಾರ್‌ಗಳು, 
ಸಮ್ಮೇಳನಗಳು ಮತ್ತು ಓರಿಯೆಂಟೇಸನ್‌ ಕೋರ್ಸ್‌ಗಳ ಯೋಜನೆ, 

13. ಕಟ್ಟಡ, ಆಸನಗಳು ಮುಂತಾದ ಸಾಧನಸಾಮಗ್ರಿಗಳ ಪರ್ಯಾಪ್ತ್ರತೆ 
ಮತ್ತು ಅವುಗಳ ಯೋಗ್ಯ ಉಪಯೋಗ. 

14, ಗ್ರಂಥಾಲಯ ಕಟ್ಟಡ, ಪುಸ್ತಕಗಳು, ನಿಯತ-ಕಾಲಿಕೆಗಳ ಸಂಖ್ಯೆ, 
ವೆ ವಿಧ್ಯತೆ, ಇವುಗಳ ಪ್ರ ಭಾವಯುತ ಉಪಯೋಗಕ್ಕೆ ಅನುಕೂಲಕರವಾದ ವ್ಯವಸ್ಥೆ, 

15. ಪ್ರತಿ ಅರ್ಥಿಕ ವರ್ಷದಲ್ಲಿ ಹೊಸದಾಗಿ ಸೇರಿಸಲಾಗುವ `ಪುಸ್ತಕಗಳು, 


16. ವಿದ್ಯಾರ್ಥಿಗಳಿಂದ, ಅಧ್ಯಾಪಕರಿಂದ ಪುಸ್ತಕಗಳ, ನಿಯಶಕಾಲಿಕೆಗಳ 


ಉಪಯೋಗ, 


1) ಮಾನವಿಕ ಕರ್ಣಾಟಕ 


17. ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಲಭ್ಯವಿರುವ ಇತರ ಬಗೆಯ ಸೇವಾ 


% 
ಸೌಲಭ್ಯಗಳು (ವೈದ್ಯಕೀಯ, ನಿರ್ದೇಶನ, ಶೌಚಾಲಯ, ಕ್ರೀಡೆಗಳು, ಮನರಂಜನೆ, 


ವಿಶ್ರಾಂತಿಗೃಹ,  ಉಸಹಾರಗೃಹೆ, ಸಂಚಾರವ್ಯವಸ್ಥೆ, ನಕಲು ತೆಗೆಯುವುದು 
(ಜೆರಾಕ್ಸ್‌) ಮುಂತಾದ ಸೌಲಭ್ಯಗಳು], 

18. ಪ್ರತಿ ಕಾರ್ಯಕ್ರಮ ಮತ್ತು ಪ್ರತಿ ವಿದ್ಯಾರ್ಥಿಗೆ ತಗಲುವ ವೆಚ್ಚ 
ಮತ್ತು ಈ ವೆಚ್ಚಕೂ } ಅದರ ಫಲಿಶಾಂಶಕ್ಕೂ ಇರುವ ಸಂಬಂಧದ ಲೆಕ್ಕಾಚಾರ, 


ನಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ: 

ಗ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ, 

2. ಪ್ರತಿ ವಿದ್ಯಾರ್ಥಿಗೂ ನಿಯೋಜಿಸಿದ ಮತ್ತು ವಿದ್ಯಾರ್ಥಿ ಪೂರ್ಣಗೊಳಿಸಿದ 
ತ್ರೈ ಕ್ಷಣಿಕ ಕಾರ್ಯಗಳ ಸರಾಸರಿ ಸಂಖ್ಯೆ. 

3. ಸಹ-ಸಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಪ್ರತಿ ವಿದ್ಯಾರ್ಥಿ 
ಭಾಗವಹಿಸುವ ಪ್ರಮಾಣ. 


ಅಧ್ಯಾಪಕರಿಗೆ ಸಂಬಂಧಿಸಿದಂತೆ: 

1. ಬೋಧನೆಗೆ ಮತ್ತು ಇತರ ಶೈಕ್ಷಣಿಕ ಚಟುವಟಿಕೆಗಳಿಗೆ ವಿನಿಯೋಗಿ 
ಸುವ ಕಾಲ, 

2. ಪ್ರತಿ ವರ್ಷ ಮಾಡುವ ಸಂಶೋಧನೆಗಳು, ಪ್ರಕಟಿಸುವ ಸಂಶೋಧನ 
ಪ್ರಬಂಧಗಳು, ಲೇಖನಗಳು ಇತ್ಯಾದಿ. 

3. ಪಠ್ಯೇತರ ಚಟುವಔಕೆಗಳಲ್ಲಿ ಪಾಲ್ಗೊಳ್ಳುವಿಕೆ. 

4. ಸಾಹಿತ್ಯ, ಕಲೆ ಮುಂತಾದ ಕ್ಷೇತ್ರಗಳಿಗೆ ಸೃಜನಾತ್ಮಕ ಕೊಡುಗೆ. 

ಇ ಜ್ಞಾನ ಪ್ರಸಾರಕ್ಕೆ ವಿನಿಯೋಗಿಸುವ ಕಾಲ- ಸಾರ್ವಜನಿಕ ಉಪನ್ಯಾಸ 
ಗಳು, ಜನಸಂಪರ್ಕ ಕಾರ್ಯಕ್ರಮಗಳು, ವಯಸ್ಸರ ಶಿಕ್ಷಣ ಕಾರ್ಯಕ್ರಮಗಳು 
ಇತ್ಯಾದಿ. 

6. ಸಂಸ್ಥೆಯ ತೀರ್ಮಾನಗಳಲ್ಲಿ, ಆಡಳಿತದಲ್ಲಿ ಪಾಲ್ಗೊಳ್ಳು ವಿಕೆ, 

೪?! ವಿದ್ಯಾರ್ಥಿಗಳನ್ನು ಸಂಪರ್ಕಿಸುವ ಅವಧಿ (ಉಪನ್ಯಾಸ, ಪ್ರಾಕ್ಟಿಕಲ್ಸ್‌ 
ಮುಂತಾದುವುಗಳಿಗೆ), 

8, ವಿದ್ಯಾರ್ಥಿಗಳ ಮೌಲ್ಯಮಾಪನಕ್ಕೆ ವಿನಿಯೋಗಿಸುವ ಕಾಲ, 


ಉತ್ತ ರದಾಯಿತ್ವದ ಮೌಲ್ಯಮಾಪನದಲ್ಲಿ ಇರುವ ತೊಂದರೆಗಳು: 

ಉತ್ತರದಾಯಿತ್ವ ಶೈಕ್ಷಣಿಕ ವ್ಯವಸ್ಥೆ (ಸಂಸ್ಥೆ, ಅಧ್ಯಾಪಕರು ಸೇರಿದಂತೆ) 
ಮತ್ತು ಅದರ ಫಲಾನುಭವಿಗಳ (ಸಮುದಾಯ/ಸಮಾಜ) ನಡುವೆ ಇರುವ ಒಪ್ಪಂದ 
ವನ್ನು ಅವಲಂಭಿಸಿರುತ್ತದೆ, ಈ ಒಪ್ಪಂದದ ಪ್ರಕಾರ ಒಂದು ಪಕ್ಷ ಕೆಲವು ನಿರ್ದಿಷ್ಟ 


pe (ಬಹ bk 


ಉನ್ನತ ಶಿಕ್ಷಣದಲ್ಲಿ ಸ್ವಾಯತ್ತತೆ ಮತ್ತು ಉತ್ತರದಾಯಿತ್ವ ೫೫ 


ಸೇವೆಗಳನ್ನು ಓದಗಿಸಬೇಕೆಂದೂ, ಕೆಲವು ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸಬೇಕೆಂದು 
ನಿರೀಕ್ಷಿಸಲಾಗುತ್ತದೆ. ಈ ಒಪ್ಪಂದವನ್ನು ಸರಿಯಾಗಿ ಪೂರೈಸಬೇಕಾದರೆ ಏನನ್ನು 
ಸಾಧಿಸಬೇಕು ಮತ್ತು ಅದನ್ನು ಯಾವ ಮಟ್ಟಿ ದಲ್ಲಿ ಸಾಧಿಸಬೇಕೆನ್ನುವುದರ ಬಗ್ಗೆ 
ಒಸ್ಸಂದದ ಉಭಯ ಪಕ್ಷಗಳಿಗೂ ತಿಳಿದಿರಬೇಕಾಗುತ್ತದೆ. ಇಂಥ ಅರಿವು ಇದೆ 
ಎಂದಿಟ್ಟು ಕೊಂಡರೂ ಕೆಲವು ವೇಳೆ ಈ ಒಪ್ಪಂದವನ್ನು ಉಭಯಪಕ್ಷಗಳಿಗೂ ತೃಪ್ತಿಕರ 
ವಾಗುವಂತೆ ನೆರವೇರಿಸುವುದು ಸಾಧ್ಯವಾಗುವುದಿಲ್ಲ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಈ 
ಒಪ್ಪಂದ ತೃಪ್ತಿಕರವಾಗಿ ನೆರನೇರದಿರುವುದಕ್ಕೆ ಈ ಕೆಳಗಿನ ಅಡ್ಡಿ ಆತಂಕಗಳು ಕಾರಣ 
ವಾಗುತ್ತವೆ. 

1. ಶೈಕ್ಷಣಿಕ ಉದ್ದೇಶಗಳನ್ನು ನಿಖರವಾದ, ಸ್ಪಷ್ಟ 
ನಿರೊಪಿಸಲು ಸಾಧ್ಯವಾಗುವುದಿಲ್ಲ. ಅನೇಕ ಉದ್ಜೇಶಗಳು ಅಸ್ಪ 
ಗಳನ್ನು ವರೌಲ್ಯ ಮಾಸನಮಾಡುವುದು ಕಷ್ಟವಾಗುತ್ತದೆ. 

೧. ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು (Performance) ಯನ್ನು 
ವತೌಲ್ಯಮಾಸಪನ ಮಾಡಲು ಬೇಕಾದ ಮಾನಕ (Standard)ಗಳನ್ನು ನಿರ್ಣಯಿಸು 
ವುದು ಸುಲಭವಾದ ಕೆಲಸವಲ್ಲ. 
| 3. ಕಾಲ ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ಪ್ರಭಾವಬೀರುವ ಬಾಹ್ಯ 
ಸಂಕೀರ್ಣ ನಿಯಂತ್ರಣಾಂಶಗಳನ್ನು ಹೆಕೋಟಯಲ್ಲಿಡುವುದು ಕಷ್ಟ, 

4. ಪಠ್ಯಕ್ರಮ ರೂಪಣೆಯಲ್ಲಿ, ಕಾರ್ಯಕ್ರಮದ ಮೇಲ್ವಿಚಾರಣೆಯಲ್ಲಿ 
ಮತ್ತು ಅರ್ಥಿಕ ವಿಷಯಗಳಲ್ಲಿ ಸಾಮಾಜಿಕ ಹಾಗೂ ರಾಜಕೀಯ ಪ್ರಭಾವಗಳು 
ಮತ್ತು ನಿಯಂತ್ರಣಗಳು. 

5. ಶಿಕ್ಷಣದ ಫಲಿತಾಂಶ ಉತ್ತರದಾಯಿತ್ವವನ್ನು ಒಪ್ಪಿಕೊಳ ಗಲು ಅಧ್ಯಾಪಕರು 
ವಿಸೊ:ಧಿಸಬಹುದು. ಅಧ್ಯಾಪಕರನ್ನು ಮಾತ್ರ ಜವಾಬ್ದಾರರನ್ನಾಗಿಸುವ ರಿಲುವಿಗೆ 
ವಿರೋಧ ಬರುತ್ತದೆ. 

6. ಶೈಕ್ಷಣಿಕ ಸ್ರಯತ್ನಗಳಲ್ಲಿ (ಹೊಸ ಕಾಲೇಜುಗಳ ಪ್ರಾರಂಭ, ಅನುದಾನ 
ನೀಡುವಿಕೆ, ಮಾನ್ಯತೆ ನೀಡುವಿಕ್ಕೆ ಕಾಲೇಜುಗಳ ಸಂಪನ್ಮೂಲಗಳ ವಿಚಾರ, 
: ಅಧ್ಯಾಪಕರ ಆಯ್ತೆ, ವೇಶನ ಇತ್ಯಾದಿ) ಅನಾವಶ್ಯಕವಾದ ರಾಜಕೀಯ, ಧಾರ್ಮಿಕ, 
ಹಾಗೂ ಇತರ ಪ್ರಭಾವಗಳು, ಅಡ್ಡಿ ಆತಂಕಗಳು. 

7. ಸಾಕಷ್ಟು ಚರ್ಚೆಗೆ ಒಳಪಡಿಸದೆ, ಸಾಕಷ್ಟು ಪೂರ್ವಭಾವಿಸಿದ್ಧ ತೆಯಿಲ್ಲದೆ 
ಶೈಕ್ಷಣಿಕ ಡೋರಣೆಗಳನ್ನು ನಿರೂಪಿಸುವುದು ಮತ್ತು ಹೊಸ ಪದ್ಧತಿಗಳನ್ನು 
ಪಾರಂಭಿಸುವುದು. 

$. ಶೈಕ್ಷಣಿಕ ಮೇಲ್ವಿಚಾರಣೆಯಲ್ಲಿ ಸಂಘಟಿನಾತ್ಮಕ ನಿಲುವಿನ ಬದಲು, 
ವ್ಯಕ್ತಿಗತ ನಿಲುವು ತಳೆಯು ವುದರಿಂದ ಪಾರಸ್ಪರಿಕ ತಪ್ಪು ತಿಳುವಳಿಕೆ, ಅನಾವಶ್ಯಕ 
ಅನರೋಧ ಮತ್ತು ಅಶೃದ್ತಿಗೆ ಎಡೆ ಉಂಟಾಗುತ್ತದೆ. 


ವಾದ ರೀತಿಯಲ್ಲಿ 
ಸ್ಟವಾಗಿದ್ದು ಅವು 


೫೬ ಮಾನವಿಕ ಕರ್ಣಾಟಕ 


9. ಅಧ್ಯಾಪಕರು ನಿರ್ದಿಷ್ಟವಾಗಿ ಯಾರಿಗೆ ಉತ್ತರದಾಯಿಗಳಾಗಿರ 
ಬೇಕೆಂಬುದು ಸ್ಪಷ್ಟವಾಗುವುದಿಲ್ಲ. 

10. ಶೈಕ್ಷಣಿಕ ಕಾರ್ಯಕ್ರಮಗಳ ಪ ರ್ರ ಭಾವಶೀಲತೆಯನ್ನು ವತೌಲ ್ಯಮಾಪನ 
ಮಾಡುವುದರಲ್ಲಿರುವ ಮಿತಿಗಳು, 


ಉತ್ತರದಾಯಿತ್ವವನ್ನು ಉತ್ತಮಪಡಿಸಲು ಬೇಕಾದ ಆನಶ್ಯಕ ಅಂಶಗಳು : 

1. ಸಂಸ್ಥೆಯ ಧ್ಯೇಯ ಧೋರಣೆಗಳನ್ನು ರೂಪಿಸುವುದರಲ್ಲಿ ಸಾಧ್ಯ ವಾದಷ್ಟು 
ಸಂಸ್ಥೆಗೆ ಸಂಬಂಧಪಟ್ಟಿ ರುವವರೆಲ್ಲರ ಸಹಕಾರ ಪಡೆದುಕೊಳ್ಳ ಬೇಕು, 

2. ಇಡೀ ಸಂಸ್ಥ ಯ ಪ್ರಯತ್ನಗಳನ್ನು ಪ್ಪ ಪ್ರಬಲಗೊಳಿಸಲು, ಮತ್ತು ಸಂಸ್ಥೆ ಸ್ಥೆಯ 
ಕಾರ್ಯಕ್ರಮಗಳ ಯೋಜನೆ, ಕಾರ್ಯಾ ಫಿ, ಪ್ರಕ್ರಿಯೆ ಮತ್ತು ಮೌಲ್ಯ 
ಮಾಪನಗಳಲ್ಲಿ ನೆರವಾಗಲು ಪರಿಣತರ ಸಹಯೋಗ ಪಡೆದುಕೊಳ್ಳ ಬೇಕು, 

3. ಸಂಸ್ಥೆ ಉದ್ದೇಶಗಳನ್ನು ಸ್ಪ ಸ್ಟವಾಗಿ ನಿರೂಪಿಸಿಕೊಳ್ಳ ಬೇಕು. ಸಂಸ್ಥೆಯ 
ಮಾನಕ ಮಟ್ಟ ಹಾಗೂ ಮೌಲ್ಯಮಾಪನ ಪ್ರಕ್ರಿಯೆಗೂ ಉದ್ದೇಶಗಳಿಗೂ 
ಹೊಂದಾಣಿಕೆ ಇರಬೇಕು, 

4, ಸಂಸ್ಥೆಯಿಂದ ಫಲಾನುಭವ ಪಡೆಯುವವರನ್ನು ಸರಿಯಾಗಿ ಗುರ್ತಿಸ 
ಬೇಕು, 

5, ಸಂಸ್ಥೆಯ ಅವಶ್ಯಕತೆಗಳನ್ನೂ ಮತ್ತು ಕಾರ್ಯಕ್ರಮದಲ್ಲಿ ಯೋಜನೆಗೆ 
ಬೇಕಾದ ಮುಖ್ಯ ಅಂಶಗಳನ್ನೂ ಸರಿಯಾಗಿ ಸಾ 

6. ಸಂಸ್ಥೆಯ ಉತ್ತ ರದಾಯಿತ್ವದ ಮೌಲ್ಯಮಾಪನಕ್ಕೆ ವ್ಯವಸ್ಥಿ ತವಾದ 
ಮಾದರಿಯೊಂದನ್ನು ನಿರ್ಧರಿಸುವುದು, wR  ರೆದಾಯಿತ್ವದ ಸೂಲ ಮಾಪನಕ್ಕೆ 
ಅನೇಕ ಮಾದರಿಗಳನ್ನು ರೂಪಿಸಿದ್ದಾರೆ. ಇವುಗಳಲ್ಲಿ ಕೆಲವನ್ನು ಇಲ್ಲಿ ಹೆಸರಿಸಲಾಗಿದೆ, 

(ಅ) ಕಾರ್ಯಕ್ರಮ ವರೌಲ ) ಮಾಪನ ಮತ್ತು ಪುನರಾವಲೋಕನ ಶಂತ್ರಗಳು. 

(Programme Ealosilot and Review Techniques PERT) 
(ಆ) ಯೋಜನೆ, ಕಾರ್ಯಕ್ರಮ, ಬಜೆಟ್‌ ವ್ಯವಸ್ಥೆಗಳು (Planning, 
Programming, Budgeting Systems PPBS). 

(ಇ) ಡ್ರಕರ್‌ ಮತ್ತು ಮಾಗ್ರೆಗೋರ್‌ರವರ ಉದ್ದೇಶಗಳಿಂದ ಅಳತೆ 
ಮಾಡುವಿಕೆ (Drucker and Mogregor’s ಬಾ? by 
Objective Model MBO). 

(ಈ) ಉತ್ಪಾದನಾ ಮಾದರಿ (Productivity Model). 

(ಉ) ನಲ್ಲ ಮತ್ತು ಬೀಕರ್‌ರವರ ಬಂಡವಾಳ ಹೂಡಿಕೆ: 


(Sultz and Beeker's 10905601 es A 


ಉನ್ನತ ಶಿಕ್ಷಣದಲ್ಲಿ ಸ್ವಾಯತ್ತತೆ ಮತ್ತು ಉತ್ತರದಾಯಿತ್ವ ೫೭ 


(ಊ) ಅಭಿಪ್ರೇರಣಾ ಸಂಶೋಧನ ಮಾದರಿ (Motivation Research 
Model). 


ಹ ವ್ಯಕ್ತಿಗತ ಹಿತಾಸಕ್ತಿಗಳಿಗೆ ಹೆಚ್ಚು ಮಹತ್ವ ನೀಡದೆ ಇಡೀ ಸಂಸ್ಥೆಯ 
ಕಾರ್ಯದಕ್ಷತೆಯನ್ನು ಹೆಚ್ಚಿ ಸುವ್ರದರ ಕಡೆಗೆ ಗಮನ ನೀಡುವುದು. 


8. ಹೊಸ ಹೊಸ ಕಾರ್ಯ ತಂತ್ರ ಗಳನ್ನು ಸರೀಕ್ಷಿಸಲು ಅವಕಾಶ ಕಲ್ಪಿಸುವುದು. 
9. ಉತ್ತರದಾಯಿತ್ವದ ದೃಷ್ಠಿಯಿಂದ. ಮುಖ್ಯ ಉದ್ದೇಶ ಸಾಧನೆಗೆ 


ಸಂಪನ್ಮೂಲಗಳನ್ನು ಸರಿಯಾಗಿ ಹಂಚಿಕೊಂಡು ಅವುಗಳನ್ನು ಅನವ್ಯಯವಾಗದಂತೆ 
ಉಪಯೋಗಿಸುವುದು, 


10. ಸಂಸ್ಥೆಯ ಸದಸ್ಯರಲ್ಲಿ ಆತ್ಮ ವಿಶ್ವಾಸವನ್ನು ಹೆಚ್ಚಿ ಸುವಂಥ ಸಂಘಟ 
ನಾತ್ಮಕ ಸಂರಚನೆ ಮತ್ತು ಕಾರ್ಯವಿಧಾನಗಳನ್ನು ಉಂಟುಮಾಡುವುದು. 

pl. ಕಾರ್ಯಪ್ರಕ್ರಿಯೆಗಳನ್ನು ಮತ್ತು ವ್ಯವಸ್ಥಾ ಪನೆಯನ್ನು ಗುಣಾತ್ಮಕ 
ಮತ್ತು ಪರಿಮಾಣಾತ್ಮಕವಾಗಿ ಸತತ ವರೌಲ್ಯಮಾಪನ ಮಾಡುವುದು, 

] ಅ ಸಂಸ್ಥೆಯ ಸಾಧನೆಯನ್ನು ಅವುಗಳಿಗೆ ವಿನಿಯೋಗಿಸಿದ ಹಣಕ್ಕೆ 
ಸಂಬಂಧಿಸಿದಂತೆ ಹೊರಗಣ ಲೇಖಾಯುಕ್ತ (8061107) ರಿಂದ ಲೆಕ್ಕಾಚಾರ ತನಿಖೆ 
ಮಾಡಿಸುವುದು, 

13. ಕಾರ್ಯಕ್ರಮವನ್ನು ಸಫಲವಾದ ರೀತಿಯಲ್ಲಿ ಅಮಲುಗೊಳಿಸಲು 
ಅನುಕೂಲಿಸುವಂತೆ ಸಂಸ್ಥೆಯ ಅಧ್ಯಾಪಕರ ವೃತ್ತಿ ವಿಕಾಸಕ್ಕೆ ಅವಕಾಶ ಕಲ್ಪಿಸುವುದು 
ಮತ್ತು ವೃತ್ತಿ ವಿಕಾಸವನ್ನು ಸತತವಾಗಿ ವರೌಲ್ಯಮಾಪನ ಮಾಡುವುದು. 

14. ಸಂಸ್ಥೆಯ ಸದಸ್ಯರ (ಅಧ್ಯಾಪಕರು, ವಿದ್ಯಾರ್ಥಿಗಳು) ವ್ಯಕ್ತಿ ವಿಕಾಸಕ್ಕೆ 
ಅನುಕೂಲವಾಗುವಂತೆ ಸಂಸ್ಥೆಯ ಪ್ರಗತಿಯ ಬಗ್ಗೆ ಆಗಾಗ್ಯೆ ಪ್ರತಿಪುಸ್ಟಿ (೧೦6 back) 
ನೀಡುವುದು. 

15. ಸ್ವಮೌಲ್ಯಮಾಸನ ಮತ್ತು ಉತ್ತರದಾಯಿತ್ವಕ್ಕೆ ಅವಕಾಶ ನೀಡಲು 

ಸಂಸ್ಥೆ ಗೆ ಸ್ವಾಯತ್ತತೆ ನೀಡುವುದು. 

ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಲ್ಲಿ ಸ್ವಾಯತ್ತತೆ ಮತ್ತು ಉತ್ತರ 
ದಾಯಿತ್ವ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹ ನೀಡುತ್ತವೆ ಎಂಬುದರಲ್ಲಿ ಸಂಶಯವಿಲ್ಲ, 
ಈ ದಿಶೆಯಲ್ಲಿ ಭಾರತದಲ್ಲಿ ಆಗಿರುವ ಅಲ್ಪ ಪ್ರಗತಿಯನ್ನು ಗಮನಿಸಿದರೆ ಇವುಗಳ ಬಗ್ಗೆ 
ಇನ್ನೂ ಜನಾಭಿಪ್ರಾಯ ರೂಪಿತವಾಗಬೇಕೆನಿಸುತ್ತದೆ, ಖಾಸಗಿ ಸಂಸ್ಥೆ ಗಳು 

ಹೆಚ್ಚಾಗಿರುವ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ' 
ಸಂಸ್ಥೆ ಗಳಿಗೆ ಸ್ವಾಯತ್ತತೆ ನೀಡಿದರೆ ಅದನ್ನು ಯುಕ್ತ ರೀತಿಯಲ್ಲಿ ಉಪಯೋಗಿಸಿ 
ಹೊಳು ತ್ತವೆಯೆಂದೂ ಮತ್ತು ತಮ್ಮ ಉತ್ತರದಾಯಿತ್ವವನ್ನು ನಿಭಾಯಿಸುತ್ತನೆ 


ಮಾನವಿಕ ಕರ್ಣಾಟಕ 


ಯೆಂದೂ ಕೆಲವರು ವಾದಿಸುತ್ತಾರೆ. ಮತ್ತೆ ಕೆಲವರು ನಮ್ಮ ದೇಶದ ಶಿಕ್ಷಣ ಸಂಸ್ಥೆ ಗಳಿಗೆ 
ಸ್ವಾಯತ್ತತೆ ನೀಡಿದರೆ ಅದು ದುರುಪಯೋಗವಾಗುತ್ತ ದೆಯೆಂದು ವಾದಿಸ ತ್ರಾ ಕೆ. 
ಸಿಯಾ. ಬಾಹ್‌ ನಿಯಂತ್ರಣವನ್ನು ಸ್ಥಾಪಿಸಿ, ಸಂಸ್ಥೆಗಳು ಉತ್ತ ರದಾಯಿಗಳಾಗು 
ವಂತೆ ನಿಸ: ಮಗಳನ್ನು ರೂಪಿಸಿದರೆ ಸ್ವಾಯತ್ತತೆ ಕ ೈಕ್ಷಣಿಕ ಸ್ರ ಗತಿಗೆ ಪ್ರೋತ್ಸಾಹ 

ನೀಡುತ್ತದೆ. | 


References 


| 


"ಕ್ಟ 


4 


Anderson and Others— Encyclopedia of Educational Evalua- ' 


tion, Jossey— Boss Publishers, 1973. 


Berrow and Milburn G.-—A Critical Dictionary of Educa- 


tional Concepts, Wheats -Reaf Books, 1986, 


Paul D. Dresel— Hand Book of Academic Evaluation, 
Josscy— Boss Publishers, 1973. 


Autonomy and Accountability— A Report of Study Visits to 


Autonomous Colleges, National Institute of Educational 
Planning and Administration (NEPA), New Delbi. 


Revised Guidelines on the Scheme of Autonomous Colleges— 
University Grants Commission, New Delbi, 1986. 


Dr. Sudha Rao— Analysis of Autonomous Status of College- 
in the Country— Paper presented in the U.G.C. spons 
sored Workshop on Accreditation and Assessment 
organised by Mysore University, December 1988. 


/ 
| 
(| 
ಸ್ತ 
| 
' 


ತೆ 
+ 41 


ಡಾ. ಸಿ. ಎಸ್‌. ರಾಮಚಂದ್ರ 


ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಬೋಧನೆ 


ಈ ಹೊತ್ತು " ಬೋಧನೆ ' ಶಿಕ್ಷಣದಲ್ಲಿ ಬಹಳ ಗಮನಾರ್ಹವಾದ ಪ್ರಾಮುಖ್ಯತೆ 
ಯನ್ನು ಪಡೆಯುತ್ತಿದೆ. ಬೋಧನೆಯ ವಿಧಿವಿಧಾನಗಳಲ್ಲಿ ಹಿಂದಿಗಿಂತ ಗಣನೀಯ 
ಮಾರ್ಪಾಡುಗಳು ಆಗುತ್ತಿವೆ. ಭಾಷಾ ಕಲಿಕೆಯು ಒಂದೆ ಪ್ರತಿಷ್ಠೆಯ ದ್ಯೋತಕ 
ವಾಗಿದ್ದು ; ಇತ್ತೀಚೆಗಷ್ಟೇ ಭಾಷೆಗಳನ್ನು ಬದುಕಿನ ಎಲ್ಲಾ ರಂಗಗಳಲ್ಲೂ ವಿಭಿನ್ನ 
ಉದ್ದೇಶಗಳಿಗಾಗಿ ಕಲಿಯುತ್ತಿದ್ದಾರೆ. ಅಧಿಕ ಭಾಷೆಗಳ ಕಲಿಕೆಯು ಸಾಮಾಜಿಕ 
ಐಕ್ಯತೆಗೆ ಸಾಕ್ಸಿ. ಒಂದು ಕಾಲದಲ್ಲಿ ಭಾಷಾಕಲಿಕೆಯು ಕೇವಲ ಸಾಹಿತ್ಯಾಭ್ಯಾಸಕ್ಕಾಗಿ 
ಎಂಬ ತಿಳುವಳಿಕೆಯಿತ್ತು, ಆದರೆ ಇಂದು ಒಂದು ನಾಡಿನ ಸಾಂಸ್ಕೃತಿಕ ಜೀವನವನ್ನು 
ಅರಿಯಲು ಮತ್ತು ಮಾನವೀಯ ಆಸಕ್ತಿಗಳನ್ನು ಅರ್ಥೈಸಲು ಬಹುಭಾಷಾ ಕಲಿಕೆ 
ಹಿಂದ ಸಾಧ್ಯವೆಂಬುದು ಕಂಡುಬರುತ್ತಿದೆ. 

" ಬೋಧನೆ” ಒಂದು ಕತೆ, ಕಲಿಕೆಯ ಫಲವು ಬೋಧನೆಯ ಆಧಾರದಿಂದ 
ನಿರ್ಧಾರವಾಗುವುದು ನಿಜ, ಅಗತ್ಯಸರಿಸರ ಮತ್ತು ಕ್ರಮವರಿತು ಕಲಿಸುವುದೇ 
ಬೋಧನೆಯ ಮುಖ್ಯಗುರಿ, ಕ್ರುಮರಹಿತ್ಯ ತತ್ತಾ _ಧಾರವಿಲ್ಲದ ಶುಷ್ಕ ಬೋಧನೆ 
ಶಿಕ್ಷಣದ ನಿಷ್ಭಲಕ್ಕೆ ಕುರುಹು, ಒಂದು ಸಮಾಜದ ಸುಶಿಕ್ಷಿತ ಎನಿಸಿಕೊಳ್ಳ ಬೇಕಾದರೆ 
ಆತನು ಕಲಿತ ಇಲ್ಲವೇ ಕಲಿಸುವ ವಿದ್ಯೆಯಿಂದಲೇ ಸಾಧ್ಯ. ನಲ್‌ ಸಂಸ್ಕೃತಿ, 
ಸದಾಚಾರ, ಜ್ಲಾನಾಸಕ್ಕಿ, ಕರ್ತವ್ಯಪ್ರಜ್ಞೆ, ಮತ್ತಿತರ ಸತ್‌ ಸಂಪ್ರದಾಯಗಳು ಶಿಕ್ಷಣ 
` ದಿಂದಲೇ ಸಂಪ್ರಾಸ್ತವಾಗುವುದು. ಇಂತಹ ಶಿಕ್ಷಣದ ಸಾರ್ಥಕತೆ ನಿಂತಿರುವುದು 
ಮೌಲ್ಯಾಧರಿತ ಬೋಧನೆಯಿಂದ ಮಾತ್ರ. ಈ ಕಾರಣದಿಂದಲೇ " ಬೋಧನೆ' 
ಶಿಕ್ಷಣದ ಕೇಂದ್ರ ಹಾಗೂ ಒಂದು ಅವಿಭಾಜ್ಯ ಅಂಗ, 


ಜೋದಧನೆ ಎಂದರೇನು? 

ಶಾನು ಪಡೆದಿರುವ ಬದುಕಿನ ಅನುಭವವನ್ನು, ಜ್ಞಾ ನವನ್ನು ಮತ್ತೋರ್ವರಿಗೆ 
ತಿಳಿಸುವುಜೀ ಬೋಧನೆ, ಅಂದರೆ ವ್ಯಕ್ತಿ ತನ್ನ ಜ್ಞಾ ನಾರ್ಜನೆಯ ಸತ್ವವನ್ನು, 
ಅನುಭವವನ್ನು ತನ್ನವರಿಗೆ ಕ್ರಮವರಿತು, ನಿರ್ದಿಷ್ಟ ರೀತಿಯಲ್ಲಿ ನೇದ್ಯಪಡಿಸುವುದು 


೬೦ ಮಾನವಿಕ ಕರ್ಣಾಟಕ 


ಅಥವಾ ತನ್ನ ಸಮಕಾಲೀನರೊಡನೆ, ಕಿರಿಯರೊಡನೆ ತನ್ನ ಅನುಭವಗಳ 
ಹಂಚುವಿಕೆಯೇ ಬೋಧನೆ. ಬೋಧನೆಯ ವಸ್ತು ವಿಷಯದ ಜ್ಞ್ಞಾನವಾಗಿರಬಹುದು 
ಇಲ್ಲವೆ ಬದುಕಿನ ಸಾರ್ವತ್ರಿಕ ಅನುಭವವಾಗಿರಬಹುದು. ಉಪಾಧ್ಯಾಯರು ಶಾಲೆಗಳಲ್ಲಿ ' 
ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕಲಿಸಲು ಅನುಸರಿಸುವ ಮಾರ್ಗವೂ ಬೋಧನೆಯೇ. 
ವಿದ್ಯೆಯ ಬೋಧನೆಯು ಶಾಲಾ-ಕಾಲೇಜುಗಳಲ್ಲಿ ವ್ಯವಸ್ಥಿ ತವಾಗಿ, ಕ್ರಮಬದ್ಧವಾಗಿ | 
ನಡೆಯುವುದು. ಇಲ್ಲಿ ಭಾಷೆಯ ಪಾತ್ರ ಬಹಳ ಮುಖ್ಯ. ಮಕ್ಕಳು ಸಮಾಜದಲ್ಲಿ 

ಯೋಗ್ಯ ವ್ಯಕ್ತಿಗಳಾಗಿ ಬಾಳಲು ಸಹಾಯಕವೆಂದು ವಿದ್ಯೆಯನ್ನು ಹಲವು ಭಾಷೆಗಳ : 
ಇಲ್ಲವೇ ಮಾತೃ ಭಾಷೆಯ ಮೂಲಕ ಕಲಿಸುವುದೇ " ಬೋಧನೆ ? ಎನಿಸಿಕೊಳ್ಳುತ್ತದೆ. 
4 Teaching is an act or business of instructing knowledge of 
experience is known as teaching. In other words, act of 


imparting the knowledge through the lessons is said to be 
teaching ”. ಈ ಆಂಗ್ಲವ್ಯಾಖ್ಯೆಯು ಬೋಧನೆಯ ಅರ್ಥವನ್ನು ಸ್ಪಷ್ಟ ಪಡಿಸುತ್ತದೆ. 


ಭಾಷಾ ಬೋದಕೆ ಎಂದರೇನು? 

ಭಾಷಾಬೋಧನೆಯನ್ನು ಇಂದು ವೈಜ್ಞಾ ನಿಕ ದೃಷ್ಟಿಯಿಂದ ಗಮನಿಸಬೇಕಾಗಿದೆ. 
ಹಾಗೆಂದ ಮಾತ್ರಕ್ಕೆ ಭಾಷಾಬೋಧನೆಯು ಪರಿಪೂರ್ಣವಲ್ಲ, ಯುಕ್ತ ಸಿದ್ಧಾಂತ 
ಮತ್ತು ತತ್ತ ಗಳ ಆಧಾರದ ಮೇಲೆ ಬೋಧನೆಯು ನಿಂತಿದೆ. ಯಾವುದೇ ಭಾಷೆ 
ಯನ್ನು ಮತ್ತೋರ್ವರಿಗೆ ಸಹಜವಾಗಿ ಬಳಸುವ ರೀತಿಯಲ್ಲಿ ಕಲಿಸುವ ಕ್ರಿಯೆಯೇ: 
“ ಭಾಷಾಬೋಧನೆ *.  ಭಾಷಾಬೋಧನೆಯು ಒಂದು ಸಂಕೀರ್ಣ ಚಟುವಟಿಕೆ, 
ಒಂದು ಭಾಷೆಯ ಸರಳ ಕೌಶಲಗಳ ಸಾಮರ್ಥ ಮತ್ತು ಅರಿವೇ ಭಾಷಾಬೋಧನೆ, 
ರಾಬರ್ಟ್‌ ಲ್ಯಾಡೋವಿನ ರೀತ್ಯಾ ಭಾಷಾಬೋಧನೆಯನ್ನು ಹೀಗೆ ವ್ಯಾಖ್ಯಸ 
ಬಹುದು, “ Scientific language teaching is nothing but teaching 
the language ef the foreign speakers as used by them ”. ಒಟ್ಟಿ ನಲ್ಲಿ 
ಯಾವುದೇ ಭಾಷೆಯ ಪೂರ್ಣರಚನೆಯನ್ನು ಸೂಕ್ಷ ಒತತ್ತ ಸಿದ್ಧಾಂತಗಳ ಮೂಲಕ 
ಕಲಿಸುವುದೇ « ಭಾಷಾಬೋಧನೆ', ಕಲಿಕೆ ಭಾಷೆಯ ಸಾಮರ್ಥ್ಯ ಮತ್ತು ಬಳಕ್ಕೆ 
ಮೂಲ ಭಾಸೆ ಸಯಂತಿರಬೇಕು. ಇದೇ ಭಾಷಾಬೋಧನೆ. 


ಭಾಷಾ ಬೋದನೆಯ ಅಗತ್ಯ ; 

ನಾಗರೀಕ ಸಮಾಜಗಳಲ್ಲಿ ಬಹುಭಾಷೆಗಳ ಕಲಿಕೆ ಮತ್ತು ಬೋಧನೆ ತೀರಾ 
ಅನಿವಾಗ್ಯ, ಇಂದಿನ ನಾಗರೀಕರ ಬದುಕಿನ ಅತಿಶಯಗಳಲ್ಲಿ ಭಾಷಾಬೋಧನೆಯು 
ಬಹು ಅಗತ್ಯವಾದುದು, ಕೇವಲ ಮಾತೃಭಾಷೆ, ವ್ಯಕ್ತಿಭಾಷೆ, ಪ್ರಾದೇಶಿಕ ಭಾಷೆ, 
ರಾಷ್ಟ್ರಭಾಷೆ ಇವಿಪ್ಟರಿಂದಲೇ ತನ್ನ ಸಮಾಜದ ಸಂಪೂರ್ಣ ವ್ಯವಹಾರಗಳನ್ನು ನಡೆಸು 


ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಬೋಧನೆ ೬೧ 


ವುದು ಕಷ್ಟಸಾಧ್ಯ. ಅಂತಹ ಸಂದರ್ಭಗಳಲ್ಲಿ ಅತನಿಗೆ ನೆರೆಹೊರೆ ಭಾಷೆಗಳ ಬಳಕೆ 
ಮತ್ತು ಸಂಬಂಧ ಬೇಕೆಬೇಕು. ಇಲ್ಲವಾದಲ್ಲಿ ಅನ್ಯಸಮಾಜದ ಸಾಂಸ್ಕೃತಿಕ ಅಂಶ 
ಗಳಾಗಲೀ, ಸಾಹಿತ್ಯಾಂಶಗಳಾಗಲೀ, ಮಹತ್ವ ವಿಚಾರಗಳಾಗಲೀ ತಿಳಿಯದು, ಆದುದ 
ರಿಂದಲೇ ಇಂದಿನ ನಾಗರೀಕ ತನ್ನ ಭಾಷೆಯ ಜೊತೆಗೆ ಇತರ ಅಗತ್ಯ ಭಾಷೆಗಳನು 

FE 
ಕಲಿಯುತ್ತಿದ್ದಾನೆ. ಇದರಿಂದ ಬಹು ಸುಲಭವಾಗಿ ಭಿನ್ನ ಸಂಸ್ಕೃತಿಯ ಸಂಪರ್ಕ, 
ನಾಡು ನುಡಿಯ ಚರಿತ್ರೆ, ಬಹು ಜನರ ಪರಿಚಯ ಮತ್ತು ಹಲವು ಭಾಷೆಗಳ 
ಸಾಹಿತ್ಯದ ಅರಿವಾಗುತ್ತದೆ. ವೃಕ್ತಿಯ ಜ್ಞಾನಾರ್ಜನೆ ಬಾಳಿನ ರೀತಿ ಕೀತಿಗಳು 
ಸುಲಭವಾಗಿ ವಿಕಾಸವನ್ನು ಹೊಂದುವುದು ಇದರಿಂದ ಸಾಧ್ಯ. ವ್ಯಕ್ತಿ ನಾಗೀಕ 
ನಾಗುತ್ತಾನೆ; ಸುತಿಕ್ಷಿತನಾಗುತ್ತಾನೆ. ಬಹು ಭಾಷೆಗಳ ಅರಿವಿಲ್ಲದಿದ್ದರೆ ಆತನ ಬದುಕು 
ಪೊರ್ಣವಾಗದು. ' ಒಂದು ಜನಾಂಗದ ಸಾಂಸ್ಕೃತಿಕ ಮೌಲ್ಯತೆಯು ಆಯಾನಾಡಿನ 
ಬೋಧನೆಯ ತತ್ತ್ವ ಮತ್ತು ಸತ್ವದಿ ಆಧಾರವಾಗಿರುತ್ತದೆ, ಭಾಷಾ ಬೋಧನೆ 
ಮತ್ತು ಕಲಿಕೆ ಪ್ರತಿಯೋರ್ವನ ಜೀವಿತದಲ್ಲಿ ಬಹು ಮುಖ್ಯವಾದ ಸಾಮಾಜಿಕ ಚಟು 
ವಟಕೆ. ಜ್ಞಾನಾರ್ಜನೆಯಲ್ಲಿ ಇದಕ್ಕಿರುವ ಮಹತ್ವ ಬಹಳ ಹಿರಿದು. ಸೌಹಾರ್ದತೆ, 
ಭಾವೈಕ್ಯತೆ, ರಾಷ್ಟ್ರೀಯತೆ, ಸಾಮಾಜಿಕ ನ್ಯಾಯ, ಪರಸ್ಪರ ಅರಿವು ಮತ್ತು ನಾಡಿನ 
-ಪ್ರಗತಿಯೇ ಭಾಷಾಬೋಧನೆಯ ಮತ್ತು ಕಲಿಕೆಯ ಮುಖ್ಯ ಉದ್ದೇಶ. 


ಮಾತೃ ಭಾಷಾ ಮಾಧ್ಯಮದ ಅಗತ್ಯ : 

ಶಿಕ್ಷಣ ಮಾಧ್ಯಮದಲ್ಲಿ ಮಾತೃಭಾಷೆಯ ಸ್ಥಾ ನ ಬಹು ಮಹತ್ವವಾದದು, 
ವಿದ್ಯಾಭ್ಯಾಸದಲ್ಲಿ ಯಾವ ಭಾಷೆಗೆ ಮೊದಲ ಸ್ಥಾನವನ್ನು ನೀಡಬೇಕೆಂಬುದರ ಬಗ್ಗೆ 
ವಾದ-ವಿವಾದಗಳು ನಡೆದ ಹೊತ್ತಿ ನಲ್ಲಿ ಮಾತೃಭಾಷೆಗೆ ಪ್ರಥಮ ಸ್ಥಾನವನ್ನು ಮೀಸ 
ಲಾಗಿರಿಸಬೇಕೆಂಬ ತೀರ್ಮಾನ ಉಚಿತವಾದುದೇ ಸರಿ. ಮೊದಲಿನಿಂದಲೂ ಶಿಕ್ಷಣ 
ದಲ್ಲಿ ಭಾಷೆಗೆ ನ್ಯಾಯವಾದ ಸ್ಥಾನ ದೊರಕಿಜಿ. ಅದರೆ ಮಾತೃಭಾಷೆಗೆ ಈ ಅವಕಾಶ 
ದೊರೆತಿರಲಿಲ್ಲ. ಶಾಲೆಗಳಲ್ಲಿ ಮಗುವಿನ ಮೊದಲ ಶಿಕ್ಷಣವು ತನ್ನ ಮಾತೃಭಾಷೆ 
ಯಿಂದಲೇ ಆಗಬೇಕೆಂಬುದರಲ್ಲಿ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. ಉನ್ನತ 
| ವ್ಯಾಸಂಗವೂ ಶಾಯ್ನು ಡಿಯಲ್ಲಿಯೇ ಜರುಗಬೇಕು. ಇದಕ್ಕೆ ಅನೇಕ ಕಾರಣಗಳನ್ನು 
ನೀಡಬಹುದು. ಬಹು ಮುಖ್ಯವಾದ ಐದು ಕಾರಣಗಳನ್ನು ಇಲ್ಲಿ ಪಟ್ಟಿ ಮಾಡಬಹುದು. 
ಅವು ಹೀಗಿವೆ : ? 

೧. ಮನೋವೈಜ್ಞಾನಿಕ ದೃಸ್ಟಿ (Psychological aspects) 
ಶೈಕ್ಷಣಿಕ ದೃಷ್ಟಿ (Educational aspects) 
ಸಾಮಾಜಿಕ ದೃಷ್ಟಿ (Social aspects) 
ಚಾರಿತ್ರಿಕ ದೃಷ್ಟಿ (Historical aspects) 
ರಾಜಕೀಯ ದೃಸ್ಟಿ (Political aspects) 


* ೪೫ ಐ 


೬೨ ಮಾನವಿಕ ಕರ್ಣಾಟಕ 


೧. ಮನೋವೈಜ್ಞಾನಿಕ ದೃಷ್ಟಿ : ಮನೋವೈಜ್ಞಾ ನಿಕ ಚರ್ಚಾಂಶಗಳು ' 
ಎಷ್ಟೋ ಸಲ ಮಾತೃಭಾಷಾ ಮಾಧ್ಯಮಕ್ಕೆ ಪುಷ್ಮಿನೀಡುತ್ತದೆ. ಮಗುವಿಗೆ ' 
ಮೊದಲು ತಿಳಿಯುವ ಭಾಷೆಯೇ ತಾಯಿ ಮಾತು. ಅದು ಎಲ್ಲಾ ಭಾಷೆಗಳಿಗಿಂತ 


ಜನಪ್ರಿಯ ಮತ್ತು ಸಾಮ್ಯಸಂವಹನೆ ಹೊಂದಿದ ಭಾಷೆ, ಇದಕ್ಕೆ ಮುಖ್ಯ ಕಾರಣ 


tir ln ಟ್‌ 
ಶೈ ಸಿ » 1 
ತಮೋ ಸಹ ಪಡು ಟೆ ತುಜೆ ಪೂ 


ಮಾತೃಭಾಷೆಯು ಬಹು ಅರ್ಥಪೂರ್ಣ ಸಂವಹನ ಮಾಧ್ಯಮ. ಯಾವುದೇ ಭಾಷಾ ; 


ಮಾಧ್ಯಮಕ್ಕಿಂತ ಶೀಘ್ರವಾಗಿ, ಪೂರ್ಣ ಪ್ರಮಾಣದಲ್ಲಿ ಅರ್ಥಪಡಿಸಬಲ್ಲ ಸಂಜಾ 

ಮಾಧ್ಯಮವಿದು. ತನ್ನ ಸ್ವಭಾಷೆಯನ್ನು ಬಿಟ್ಟು ಮಗು ಇನ್ಯಾವುದೇ ಭಾಷೆಯನ್ನು 
ಮುಖ್ಯ ಮಾಧ್ಯಮವನ್ನಾಗಿ ಬಳಸಿಕೊಂಡಲ್ಲಿ, ಮಗು ಹಲವು ಸಮಸ್ಯೆಗಳನ್ನು 
ಎದುರಿಸಬೇಕಾಗುತ್ತದೆ. ಮಗುವಿನ ಬೌದ್ಧಿಕ ಬೆಳವಣಿಗೆಗೆ ಮಾತೃಭಾಷೆ ಅಗತ್ಯ. 
ಮಾತೃಭಾಷೆಯಿಂದ ಭಾವಾತ್ಮಕತೆ ಸ್ಥಿರಗೊಳ್ಳುತ್ತ ದೆ. ವ್ಯಕ್ತಿತ್ವವು ಭೌತವಾಗಿ 
ಮತ್ತು ಸಾಮಾಜಿಕವಾಗಿ ಸೂಕ್ತ ಗೊಳ್ಳುತ್ತದೆ ಸ್ಥಿರ ಆಲೋಚನೆ, ಸೃಷ್ಟ ಭಾಷಾ 
ಬಳಕೆ ಮತ್ತು ಓದು ಬರಹ ಸಹಜವಾಗಿ ಲಭ್ಯವಾಗುತ್ತದೆ. 

೨. ಶೈಕ್ಷಣಿಕ ದೃಷ್ಟಿ: ತಿಳಿಯದ ಮಾಧ್ಯಮಕ್ಕಿಂತ ಮಾತೃಭಾಷೆಯಲ್ಲಿ 
ಮಕ್ಕಳು ಬಹುಬೇಗನೆ ಕಲಿಯುತ್ತಾರೆ. ಪರಭಾಷೆಯನ್ನು ಕಲಿತು, ಅದನ್ನೇ ಶಿಕ್ಷಣ 
ಮಾಧ್ಯಮವಾಗಿ ಬಳಸುವುದು ಸಮಯಾಲಾಪ ಮಾಡಿದಂತೆ. ಪೂರ್ಣ ಅರಿವು ಅನ್ಯ 
ಭಾಷಾಮಾಧ್ಯಮದಲ್ಲಿ ದೊರಕದು. ತಿಳುವಳಿಕೆಯ ಆರ್ಜನೆಯು ಮೊದಮೊದಲು ಬಹು 
ಕಷ್ಟವೇ ಮಗುವಿನ ವಿದ್ಯಾಭ್ಯಾಸದ ಎಲ್ಲ ಹಂತದ ಪ್ರಗತಿಯನ್ನು ಇಷ್ಟೇ ಸರಿ ಎಂದು 
ಹೇಳಲಾಗದು. ಶಾಲೆಗಳನ್ನು ಬಿಡುವ ಮಕ್ಕಳ ಸಂಖ್ಯೆ ಹೆಚ್ಚಾಗುವುದು. ಆದನ್ನು 
ತಡೆಗಟ್ಟ ಬೇಕಾದರೆ ಪ್ರಾಥಮಿಕ ಶಾಲೆಗಳಲ್ಲಿ ಮಾತೃಭಾಷೆಯನ್ನು ಕಡ್ಡಾ ಯಗೊಳಿಸ 
ಬೇಕು. ಕಲಿಕೆಯ ಕೌಶಲ್ಯವನು ಹೈ ಮಾತೃಭಾಷೆಯಿಂದ ಬಿಗಿಗೊಳಿಸಬಹುದು. ಶಿಕ್ಷಣದ 
ಸಾರ್ಥಕತೆಯು ಮಾತೃಭಾಷಾ ಮಾಧ್ಯಮ ಬೋಧನೆಯಿಂದ ಪಡೆಯಬಹುದು 

೩. ಸಾಮಾಜಿಕ ದೃಷ್ಟಿ : ಸಮಾಜಿಕರಣ, ಆರ್ಥಿಕ, ಸಾಂಸ್ಕ್ರುತಿಕ, ರಾಜಕೀಯ 
ಪ್ರಗತಿ, ಸಾಂಸ್ಕೃತಿಕ ವರ್ಗದಲ್ಲಿ ಹೊಂದಾಣಿಕೆ ಮತ್ತು ರಾಷ್ಟ್ರದ ಐಕ್ಯತೆಯು ಪ್ರಥಮ 
(ಮಾತೃ) ಭಾಷೆಯಿಂದ ಸಿದ್ಧಿಸುವುದು. ವ್ಯಕ್ತಿ ಸಮಾಜದ ಒಬ್ಬ ಪ್ರಜೆ. ಆ ಸಮಾಜದ 
ಭಾಷೆಯ ಸದಸ್ಯ, ಭಾಷೆಯ ಮೂಲಕ ಆ ಸಮಾಜದಲ್ಲಿ ತನ್ನನ್ನು ಪ್ರತಿನಿಧಿಸಿ ಕೊಳ್ಳು 
ತ್ತಾನೆ. ಉತ್ತಮ ಸಂವಹನಕ್ಕೆ, ಉತ್ತಮ ಸಂಬಂಧಕ್ಕೆ ಮತ್ತು ಏಕತೆಗೆ ಮಾತೃ 
ಭಾಷೆ ಅಗತ್ಯ. ಮಗುವಿನ ಸಾಮಾಜಿಕ ಬೆಳವಣಿಗೆಗೆ ಮಾತೃ ಭಾಷೆಯನ್ನೇ 
ಮಾಧ್ಯಮವಾಗಿ ಬಳಸಬೇಕು. ದೃಢ ಆರ್ಥಿಕ ಪ್ರಗಕಿಯು ಒಂದು ನಾಡಿನ ಜನ 
ಬಳಸುವ ಪ್ರಥಮ ಭಾಷೆಯಿಂದಲೇ ಲಭ್ಯ. ಸಮಾಜದ ನೀತಿ ನಿಯಮಗಳ ಮಂಡನೆ, 
ಪಾಲನೆ ಮತ್ತು ಯೋಜನೆಯು ಮಾತೃ ಭಾಷೆಯಿಂದಲೇ ನಿರೂಪಿತವಾಗ ಬೇಕು. 
ಅದು ಅನ್ಯಭಾಷೆಯಿಂದ ನಿರೂಪಿತವಾದಕೆ ಆದರಿಂದ ಪ್ರಯೋಜನವಿಲ್ಲ. ಸರ್ಕಾರ 
ಮತ್ತು ಪ್ರಜೆಗಳ ನಡುನೆ, ಮಾತೃಭಾಷೆ ಸೌಹಾರ್ದತೆಯನ್ನು ತರುವುದು. 


ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಬೋಧನೆ ೬೩ 


೪. ಚಾರಿತ್ರಿಕ ದೃಷ್ಟಿ: ಚಾರಿತ್ರಿಕ ದಾಖಲೆಗಳ ಆಧಾರದ ಮೇಲೆ ಮಾತೃ 
ಭಾಷೆಯು ನಿರಂತರವಾಗಿ ಪ್ರಧಾನತೆಯೊಂದಿಗೆ ಯುಕ್ತವಾಗಿದೆ, ಅಲ್ಲದೆ ಇತರ ಅಲ್ಪ 
ಸಂಖ್ಯಾತ ಭಾಷೆಯೊಂದಿಗೂ ಯುಕ್ತವಾಗಿದೆ. ಐತಿಹಾಸಿಕತೆ, ಜನಪ್ರಿಯತೆ ಮತ್ತು 
ಮಹತ್ವವು, ಮಾತೃಭಾಷೆಯ ಅಗತ್ಯತೆಗೆ ಕಾರಣವಾಗುವುದು. ಸಮಾಜದ 
ಸ್ಥಿರತೆಯು ಚಾರಿತ್ರಿಕತೆಯೊಂದಿಗೆ ಬೆಸೆದುಕೊಂಡಿರುತ್ತದೆ. ಪ್ರಾಚೀನ ಮೌಲ್ಯವು 
ಮಾತೃಭಾಷೆಯ ಮೌಲಿಕತೆಯನ್ನು ಹೆಚ್ಚಿಸುತ್ತದೆ. ಈ ದೃಷ್ಟಿಯಿಂದ ಮಾತೃ 
ಭಾಷಾಮಾಧ್ಯಮವು ಶಿಕ್ಷಣದಲ್ಲಿ ತೀರಾ ಅಗತ್ಯ. 

೫. ರಾಜಕೀಯ ದೃಷ್ಟಿ: ಸರ್ಕಾರವು ಶಿಕ್ಷಣಕ್ಷೇಶ್ರದಲ್ಲಿ, ಆಡಳಿಶಕ್ಷೇತ್ರದಲ್ಲಿ, 
ಸಮೂಹಮಾಧ್ಯಮಗಳಲ್ಲಿ ಮಾತೃಭಾಷೆಯನ್ನು ಬಳಸುವುದರಿಂದಲೇ ಸ್ವಾಯತ್ತ ತೆ, 
ಐತ್ಯತೆ ಮತ್ತು ಸೌಹ-ರ್ಜತೆಯನ್ನು ಹೊಂದಿರುವುದು. ದೇಶದ ಅವಿದ್ಯಾತನವನ್ನು 
ಮಾತೃಭಾಷೆಯ ಮೂಲಕ ತೊಡೆದು ಹಾಕಬಹುದು, ಸರ್ಕಾರದ ಸಾಮ್ಯತೆಯನ್ನು, 
ಪ್ರಗತಿಯನ್ನೂ ಮೂಲಭೂತವಾಗಿ ಮಾತೃಭಾಷೆಯ ಆಧಾರದಿಂದ ಹರಿಗಣಿಸ 
ಬಹುದು. ಪ್ರತಿಯೊಂದು ನಾಡು ಸ್ವಸಂರಕ್ಷಣೆ (501 preservation) ಸ್ವಸುಸ್ಥಿತಿ 
(Self maintenance) ಮತ್ತು ಸಮರೂಪ (80820868610))ವನ್ನು ಸೂಧಿಸಿರು 
ವುದು ಮಾತೃ ಭಾಷೆಯಿಂದಲೆ. ಹೀಗಾಗಿ ಇಂದು ಶಿಕ್ಷಣ ರಂಗದಲ್ಲಿ ಮಾತೃಭಾಷಾ 
ಬೋಧನೆ (ಮಾಧ್ಯಮ) ಅನಿವಾರ್ಯ. 

ಈ ಸಂದರ್ಭದಲ್ಲಿ ಒಂದು ನಾಡಿನ ಮಾತೃಭಾಷೆ ಯಾವುದು? ಅದನ್ನು 
ಪರಿಗಣಿಸುವ ಬಗೆ ಹೇಗೆ? ಮಾತೃಭಾಷೆಯ ಮುಖ್ಯ ಲಕ್ಷಣಗಳೇನು ? ಎಂಬುದರ 
ವಿಚಾರವಾಗಿ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಒಂದು ನಾಡಿನ ಬಹು 
. ಸಂಖ್ಯಾ ಭಾಷೆ ಇಲ್ಲವೇ ಒಂದು ಸಮಾಜದ ಸಾರ್ವತ್ರಿಕರ ಸಂವಹನ ಭಾಷೆ ಇಲ್ಲವೇ 
ಒಂದು ದೇಶದ ಸ್ವಾಭಿಮಾನದ ಸಾಂಸ್ಕೃತಿಕ ಭಾಷೆಯೇ " ಮಾತೃಭಾಷೆ '. ಅಂದರೆ 
ನಾಡಿನ ಜನಸಾಮಾನ್ಯರ ಆಡುನುಡಿಯೇ ಮಾತೃಭಾಷೆ ೫ ಜನ ಭಾಷೆಯು ಆ 
ನಾಡಿನ ದೇಶಭಾಷೆಯಾಗಿರಬಹುದು ಅಥವಾ ಪ್ರಥಮ ಭಾಷೆಯಾಗಿರಬಹುದು. 
ಕೆಲವೊಮ್ಮೆ ಉಪಭಾಷೆ ಮತ್ತು ವ್ಯಕ್ತಿಭಾಷೆಗಳೂ ಮಾತೃಭಾಷೆ ಎನಿಸಿಕೊಳ್ಳ 
ಬಹುದು, ಆದರೆ ಇವಕ್ಕೆ ಸಾರ್ವತ್ರಿಕತೆ ಇರುವುದಿಲ್ಲ. ಆ ಕಾರಣದಿಂಣಲೇ ಬಹು 
ಸಂಖ್ಯಾತರು ಆಡುವ ನುಡಿಯೇ ಮಾತೃಭಾಷೆ, ಅದೇ ಪ್ರಥಮ ಭಾಷೆ, ಜನಭಾಷೆ, 
ದೇಶಭಾಷೆ, ರಾಜ್ಯಭಾಷೆ; ಈ ಭಾಷೆಯನ್ನೇ ನಾಡಿನ " ಸಂಸ ತಿಯ ಭಾಷೆ ' ಎಂದು 
ಕಕಿಯುವುದು. ಈ ದೃಷ್ಟಿಯಿಂದಲೇ 4 ಕನ್ನಡ”, ಮುಕ್ಳೋಟ ಕನ್ನಡಿಗರ ಮಾತೃ 
ಭಾಷೆ, ಕರ್ನಾಟಕ ರಾಜ್ಯದ " ರಾಜ್ಯಭಾಷೆ ಕನ್ನಡ ನಾಡಿನ " ಜನ ಭಾಷೆ, 
ಕನ್ನಡನಾಡಿನ ಅಭ್ಯುದಯಕ್ಕೆ, ಶಿಕ್ಷಣದ ಔನತ್ಯಕ್ಕೆ " ಕನ್ನಡ' ಬೋಧನೆಯ 


ಮಾಧ್ಯಮವಾಗಬೇಕು. 


೬೪ ` ಮಾನವಿಕ ಕರ್ಣಾಟಕ 


ಭಾಷಾ ಬೋಧನಾ ಪದ್ಮ ಶಿಗಳು : 
ಬಹು ಪ್ರಾಚೀನ ಕಾಲದಿಂದಲೂ ಭಾಷಾ ಬೋಧನೆಯು ತನ್ನದೇ ಆದ 
ಐತಿಹಾಸಕತೆ, ವರೌಲ್ಯತೆ, ವಿಶಿಷ್ಟತ್ಕೆ ಮತ್ತು ನೈಜತೆಯನ್ನು ಪಡೆದುಕೊಂಡಿದೆ. 


ಯಾವುದೇ ಭಾಷೆಯನ್ನು ಕಲಿಸುವಾಗ ಹಲವಾರು ಕ್ಲುಪ್ತ ನಿಯಮಗಳನ್ನು ಪಾಲಿಸು ' 


Weed Sen se Tuk 


ವುದು ಸಹಜ, ಅಂತಹ ನಿಯಮಗಳೇ ಸಾ ರ್ವತ್ತಿಕ ಬೋಧನಾ ತತ್ತ್ವ್ವಗಳಾಗಿ ' 


ಪರಿಗಣಿಸಲ್ಪ ಟ್ಟು ಒಂದು ಪದ್ಧ ತಿಗಳಂತೆ ಬಳಕೆಯಾಗಿವೆ. ಹೊಸ ತಂತ್ರ “ಮತ್ತು 
ಯುಕ್ತ ಪದ್ಧ ತಿಗಳ ಅಗತ್ಯ ಇಂದಿದೆ. ಬೋಧಿಸುವ ರೀತಿ ಅವುಗಳಿಗೆ ಸಂಬಂಧಪಟ್ಟ 
ತತ್ತ ಗಳು “ಅವುಗಳ ಕ್ರಮ, ಜನಪ್ರಿಯತೆ, ಚಾರಿತ್ರಿಕತೆ ಮತ್ತು ವರೌಲ್ಯ ತೆಯನ್ನು 
ತರಗ ಬೋಧನಾ ಪದ್ಧತಿಗಳನ್ನು ಮುಖ್ಯವಾಗಿ ಎರಡು ಪ್ರಧಾನ ಗಡೆ 
ವಿಂಗಡಿಸಬಹುದು. ಅವು : 


೧. ಸಾಂಪ್ರದಾಯಿಕ/ಪ್ರಾಚೀನ ಪದ್ಧತಿಗಳು (Traditional methods) 
೨. ನೂತನ/ವೈಜ್ಞಾನಿಕ ಪದ್ಧತಿಗಳು (Modern/Scientific methods) 


೧. ಸಾಂಪ್ರದಾಯಿಕ ಪದ್ಧತಿಗಳು: ಭಾಷಾ ಬೋಧನೆಯಲ್ಲಿ ಕಂಡುಬರುವ 
ಕ್ರಮ ಮತ್ತು ದೃಷ್ಟಿಕೋನಗಳನ್ನು ಗಮನಿಸಿ ಈ ಬೋಧನಾ ಪದ್ಧತಿಗಳನ್ನು 
ಪ್ರಾಚೀನ/ಸಾಂಪ್ರ ದಾಯಿಕ ಪದ್ಧತಿಗಳು ಎಂದು ಪರಿಗಣಿಸಿದೆ. ಇಲ್ಲಿ ಮುಖ್ಯವಾಗಿ 
ಕಾಲ, ಐತಿಹಾಸಿಕತೆ ಮತ್ತು ಪರಿಸರವನ್ನು ಗಮನಿಸಲಾಗುತ್ತದೆ. ಸಂದರ್ಭಾನುಸಾರ 
ಮತ್ತು ಬೋಧನಾ ವಿಧಾನಕ್ಕೆ ಆನ್ವಯಿಸಿದಂತೆ ಸಾಂಪ್ರದಾಯಿಕ ಪದ್ಧತಿಗಳನ್ನು 
ಮೂರು ಗುಂಪುಗಳಾಗಿ ವಿಂಗಡಿಸಬಹುದು. ಅವು-- 


ವ್ಯಾಕರಣ- ಭಾಷಾಂತರ ವಿಧಾನ(Grammar-Translation method) 
ಪ ತ್ಯಕ್ಷ ವಿಧಾನ (Direct method) 
ನೈಸರ್ಗಿಕ ವಿಧಾನ (Natural method) 

೧. ವ್ಯಾಕರಣ-ಭಾಷಾಂತರ ನಿಧಾನ: ಹತ್ತೊಂಬತ್ತನೆಯ ಶತಮಾನದ 
ಅಂತ್ಯದ ವೇಳೆಗೆ ವ್ಯಾಕರಣ ಸೂತ್ರಗಳನ್ನು ಕಂಠಪಾಠಮಾಡುವುದು ಮತ್ತು 
ನಿಘಂಟನ್ನು ಭಾಷಾ ಬೋಧನೆಗೆ ಬಳಸಿಕೊಳ್ಳುವುದು ರೂಢಿಯಾಗಿತ್ತು. ಭಾಷೆಯನ್ನು 
ಕಲಿಯುವವರು ಧಾತು ಮತ್ತು ವಿಭಕ್ತಿಪ್ರತ್ಯಯಗಳಿಗೆ ಸಂಬಂಧಿಸಿದ ತತ್ತ ಗಳನ್ನು 
ಬಾಯಿಪಾಠ ಮಾಡಬೇಕಾಗಿತ್ತು » ಭಾಷೆಯನ್ನು ಕಲಿಸಲು ಅವುಗಳ ವಾ ಕರಣಗಳನ್ನು, 
RR: ನಿವುದು ಅನಿವಾರ್ಯವಾಗಿತ್ತು. ದ್ವಿಭಾಷಾ ನಿಘಂಟುಗಳನ್ನೂ ದ್ವಿಭಾಷಾ 

ಠ್ಯ ಪುಸ್ತಕಗಳನ್ನೂ ಭಾಷಾಬೋಧನೆಯಲ್ಲಿ ಯಥೇಚ್ಛವಾಗಿ ಬಳಸಲಾಗುತ್ತಿತ್ತು. 


” ಛ್‌ 


ತ೪ಯದ ಭಾಷೆಯ ವ್ಯಾಕರಣಾಂಶಗಳನ್ನು ಮಾತೃ ಭಾಷೆಗೂ, ಮಾತೃಭಾಷೆಯಿಂದ : 


ಅನ್ಯಭಾಸೆಗೂ ಕೆಲವು ಪ್ರ ಪ್ರ ಮುಖಾಂಶಗಳನ್ನು ಟಗಳ ಬೋಧಿಸಜೀಕಾಗಿತ್ತು. 
ಭಾಷೆಯನ್ನು ಕಲಿಯುವಲ್ಲಿ ಬಹು ಉಪಯೋಗಕ್ಕೆ ಬರುವ ಮಾದರಿಯಿದು. 


ನ. si |. 


ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಬೋಧನೆ ೬೫ 


೨. ಪ್ರತ್ಕಕ್ತ ನಿಧಾನ: ಭಾಷಾಬೋಧನೆಯಲ್ಲಿ ಬಹು ಪ್ರಚಲಿತ ಮತ್ತು 
ಜನಪ್ರಿಯವಾಗಿ ಕಂಡುಬರುವ ಬೋಧನಾ ವಿಧಾನವಿದು. ವ್ಯಾಕರಣ -ಭಾಷಾಂತರ 
ಪದ್ಧತಿಗೆ ಪ್ರತಿಯಾಗಿ ಯುರೋಪ" ದೇಶದಲ್ಲಿ ಒಂದು ಭಾಷಾ ಚಳವಳಿ ಪ್ರಾಂಭ 
ವಾಯಿತು. ನೈಸರ್ಗಿಕ ಸನ್ನಿವೇಶಗಳಲ್ಲಿ ಕಲಿಯುವ ಭಾಷೆಯ ನೇರ ಸಂಪರ್ಕಕೆ 
ಒಳಗಾಗುವುದರಿಂದ ಮಾತ್ರ, ಆ ಭಾಷೆಯನ್ನು ಸಮರ್ಪಕವಾಗಿ ಕಲಿಯಲು ಸಾಧ್ಯ 
ಎಂದು ಬೋಧನಾ ಚಳುವಳಿ ಸಾರಿತು. ಇಲ್ಲಿ ಅನೇಕ ಬೋಧನಾ ಮಾರ್ಪಾಟಗ 
ಅವಕಾಶ ಸಿಕ್ಕಿದಂತಾಯಿತು. ಅವುಗಳನ್ನು ಸೂಚಿಸಲು ನೂತನ ಪದ್ಧತಿ, ಸುಧಾರಣಾ 
ಪದ್ಧತಿ, ಸಹಜ ಪದ್ಧತಿ ಹಾಗೂ ಮೌಖಕ ಪದ್ಧತಿ ಎಂದು ಅನೇಕ ಹೆಸರುಗಳು 
ಬಳಕೆಗೆ ಬಂದವು. ಎಲ್ಲ ವಿಧಿವಿಧಾನಗಳನ್ನು ಯುಕ್ಕಗೊಳಿಸಿ “ ಪ್ರತ್ಯಕ್ಷ” ಅಥವಾ 
“ ಭಾಷಾಸಂಸರ್ಗ * ವಿಧಾನ ಎಂದು ಕರೆಯಬಹುದು. ಕಲಿಕೆಯ ಭಾಷೆಯೊಡನೆ 
ನೇರ ಸಂಪರ್ಕವನ್ನು ಒತ್ತಿ ಹೇಳುವುದರ ಜೊತೆಗೆ ಭಾಷಾಂತರ ಹಾಗೂ ಧಾತು ಮತ್ತು 
ವಿಭಕ್ತಿ ರೂಪಗಳ ಬಾಯಿಪಾಠವನ್ನು ತಪ್ಪಿಸಲಾಯಿತು, ಹೊಸ ಬೋಧನಾ 
ತಂತ್ರಗಳನ್ನು ಸೇರ್ಪಡಿಸಲಾಯಿತು. ವ್ಯಾಕರಣಗಳ ಪಠಣವನ್ನು ನಿಲ್ಲಿಸಿ ಭಾಷಾ 
ಸಂಪರ್ಕವನ್ನು ಮತ್ತು ಅನುವಾದಕ್ಕೆ ಬದಲು ಭಾಷಾ ಬಳಕೆಯನ್ನು ಜನಪ್ರಿಯ 
ಗೊಳಿಸಲಾಯಿತು. ಭಾಷಾ ಬೋಧನೆಯನ್ನು ಅರ್ಥದೊಡನೆ ಸಂಯೋಜಿಸಿ 
ಕಲಿಸುವುದು ಈ ವಿಧಾನದ ಮೂಲ ಉದ್ದೇಶ. ಕಲಿಯಬೇಕಾದ ಹಾಗೂ ಕಲಿಸ 
ಬಹುದಾದ ಅಂಶಗಳನ್ನು ಪ್ರತ್ಯಕ್ಷಪ್ರಮಾಣದೊಂದಿಗೆ ಕಲಿಯಲು ಈ ನಿಧಾನದಲ್ಲಿ 
ಸಾಧ್ಯವಿದೆ. 

೩. ನೈಸರ್ಗಿಕ ವಿಧಾನ: ಯಾವುದೇ ನಿರ್ದಿಷ್ಟ ನೀತಿ ನಿಯಮ ಇಲ್ಲದೆ ಸಹಜ 
ವಾಗಿರುವ ಜೋಧನಾ ವಿಧಾನವಿದು. ಸನ್ನಿವೇಶ ಮತ್ತು ಪರಿಸರಕ್ಕೆ ತಕ್ಕಂತೆ ನಿರೂಪಿತ 
ವಾಗುವ ಶಿಕ್ಷಣ ವಿಧಾನವಿದು. ಕಲಿಕೆಯ ಭಾಷೆಯ ಚೌಕಟ್ಟಿಗೆ ಹೊಂದಿಕೊಂಡ 
ಹಾಗೆ ಸಿದ್ಧಾಂತಗಳನ್ನು ರೂಪಿಸಿಕೊಂಡಿರುತ್ತೆ, ಸಹಜ ಭಾಷಾ ಬೋಧನಾ 
ವಿಧಾನವಿದು. 

೨, ವೈಜ್ಞ್ಯಾನಿಕ ಸದ್ಧತಿಗಳು; ಇಂದು ಭಾಷಾ ಬೋಧನೆಯಲ್ಲಿ ನೂತನ 
'ತಂತ್ರಗಳು ಮತ್ತು ಮೌಲಿಕ ಕ್ರಮಗಳನ್ನು ಅನ್ವಯಿಸಿ ಬೋಧಿಸುವುದು ಸು 
ಅನೇಕ ವೈಜ್ಞಾನಿಕ ಉಪಕರಣಗಳನ್ನು ಬಳಸಿಕೊಂಡು ಶೀಘ್ರವಾಗಿ ಭಾಷೆಯನ್ನು 
ಕಲಿಸುವ ಮಾಧ್ಯಮವಿದು, ಭಾಷೆಯ ರಚನೆ, ಶಬ್ದ, ಆಕೃತಿಮಾ, ವಾಕ್ಯ ಮತ್ತು 
ವ್ಯಾಕರಣ ನಿಯಮಗಳಿಗೆ ಹೊಂದಿಕೊಂಡಂತೆ ಭಾಷಾ ಬೋಧನೆಯನ್ನು ಮಾಡ 
ಲಾಗುವುದು. ಬೋಧನಾಶತ್ತ್ವ, ಕ್ರಮ ಮತ್ತು, ಹೊಸ ತಂತ್ರಗಳ ಹ 
ವೈಜ್ಞ್ಯಾನಿಕ ಬೋಧನಾ ಪದ್ಧತಿಯನ್ನು ಹಲವು ಉಪ ವಿಧಾನಗಳಾಗಿ ವರ್ಗಿ(ಕರಿಸ 

' ಬಹುದು, ಪ್ರತಿಯೊಂದು ಉಸವಿಧಾನವು ತನ್ನದೇ ಆದ ವಿಶಿಷ್ಟ ಮಹತ್ವವನ್ನು 
$3 ಪಡೆದಿರುತ್ತದೆ. ನೂತನ ಭಾಷಾ ಬೋಧನಾ ಪದ್ಧತಿಯ ಉಪವಿಧಾನಗಳು ಇಂತಿವೆ, 


1 5 


BU 


೧೦, 


ಇಲ್ಲಿ ಮೇಲೆ ನಮೂದಿಸಿರುವ ಎಲ್ಲಾ ವೈಜ್ಞಾನಿಕ ಬೋಧನಾ ಪದ್ಧತಿಗಳನ್ನು 
ಪ್ರಮುಖವಾದ ಭಾಷಾವೈಜ್ಞಾನಿಕ ವಿಧಾನವನ್ನು 
ವಿಧಾನಗಳೂ ಭಾಷಾಬೋಧನೆಗೆ 


ವಿವರವಾಗಿ 


ವಿವರಿಸಲಾಗಿಲ್ಲ. 
ಮಾತ್ರ ಸ್ಕೂಲವಾಗಿ ವಿವರಿಸಿದೆ. ಉಳಿಜಿಲ್ಲಾ 


ಮಾನವಿಕ ಕರ್ಣಾಟಕ 


ಮನೋವೈಜ್ಞಾನಿಕ ವಿಧಾನ (Psychological method) 
ಧ್ವನಿ ವಿಧಾನ (Phonetic method) 

ಸಠನ ವಿಧಾನ (Reading method) 

ವ್ಯಾಕರಣ ವಿಧಾನ (Grammar method) 

ಭಾಷಾಂತರ ವಿಧಾನ (Translation method) 

ವಿದ್ಯುತ್‌ ವಿಧಾನ (Electric method) 

ಘಟಕ ವಿಧಾನ (Unit method) 

ಭಾಷಾನಿಯಂಶ್ರಣ ವಿಧಾನ (Language control method) 
ಅಣಕ-ಸ್ಮರಣ ವಿಧಾನ (Mimicry-memorization method) 
ದ್ವಿ ಭಾಷಾ ವಿಧಾನ (Dual language method) 
ಪರಿಪಾಠತತ್ತ್ವ ವಿಧಾನ (Practice theory method) 
ಜ್ಞಾತಿ ವಿಧಾನ (Cognate method) 

ರಚನಾ ವಿಧಾನ (Structural method) 

ಸೈನ್ಯ ವಿಧಾನ (Army method) 

ಭಾಷಾಸೂಚಕ ವಿಧಾನ (Informant method) 
ಪ್ರಯೋಗಶಾಲಾ ವಿಧಾನ (Laboratory method) 

ಗ್ರಾಹ್ಯ ವಿಧಾನ (Comprehensive method) 
ಭಾಷಾವೈಜ್ಞಾನಿಕ ವಿಧಾನ (Linguistic method) ಇತ್ಯಾದಿ. 


ಒಂದಲ್ಲ ಒಂದು ಕಾರಣದಿಂದ ಬಹು ಮುಖ್ಯವಾದುವು, 


ಭಾಷಾವೈಜ್ಞಾನಿಕ ನಿಧಾನ: ನೂತನ ಪದ್ಧ ತಿಗಳಲ್ಲಿ ಭಾಷಾವೈಜ್ಞಾ ನಿಕ 
ವಿಧಾನವು ಬಹು ಪ ್ರೈಮುಖವಾದುದ್ದು, ಜನಪ್ರಿ Mi. ಹೊಸ ಹೊಸ ತಂತ್ರ 
ಗಳ ಅನೇಕ ಅಭಾ ಯಂತ್ರಗಳ ಮೂಲಕ ಭಾಷೆಯನ್ನು ಕಲಿಸಲಾಗುತ್ತ ವ್ಯ 
ಎರಡನೇ ವಿಶ್ವಸಮರದ ಕಾಲದಲ್ಲಿ ಬಹು ಪ್ರಚಾರಗೊಂಡ ವಿಧಾನವಿದು. ದಕ್ಷ ಭಾಷಾ 


ನಿಜಾ ನ್ಹಿನಿಗಳ ds ಶೀಘ್ರವಾಗಿ ಭಾಷೆಯನ್ನು ಬೋಧಿಸುವ ಒಂದು ಹೊಸ | 


ನಮೂನೆಯನ್ನು ಸಿದ್ಧ ಸಡಿಸಲಾಯಿತು. 


ಅಗತ್ಯ, 


ಅದೇ " ಭಾಷಾವೈಜ್ಞಾನಿಕ ' ವಿಧಾನ. 
ಸಾಮಾನ್ಯ ಜನತೆ ಆಡುವ ರೀತಿಯಲ್ಲಿ ಭಾಷೆಯನ್ನು ಕಲಿಸಬೇಕೆಂಬುದು ಈ ವಿಧಾನದ 
ಉದ್ದೆ ಸ ಮೂಲ ಸಂಭಾಷಣಾ ವಾಕ್ಯಗಳನ್ನು ಪುನರುಚ ಸೈರಿಸುವುದ್ಕು ಅವುಗಳನ 
ಸುಲಭವಾಗಿ ನೆನಪಿನಲ್ಲಿಟ್ಟು ಕೊಳು ವುದು ಮತ್ತು ಭಾಷಿಕರನ್ನು ಅನುಕರಿಸುವುದು 
ಭಾಷೆಯ ನಿವರಣಾತ್ಮ, ಕ ಅಂಶಗಳಾದ. ರಾಗ, ಉಚ್ಛಾರಣೆ, ಆಕೃತಿಮಾ 


ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಬೋಧನೆ ೬೭ 


ಬಂಧ ಮತ್ತು ವಾಕ್ಯಗಳನ್ನು ಕುರಿತ ವಿವರಣೆಯನ್ನು ಕೊಡಲಾಯಿತು, ಅನುವಾದ 
ಕಂತ ಬೇಗನೆ ಸಮರ್ಥವಾಗಿ ಭಾಷೆಯನ್ನು ಕಲಿಸಬಹುದು, ಸಾಮೂಹಿಕ ಮಾದರಿ 
ಪರಿಪಾಠ (Pattern practice) ಎಂಬ ತತ್ತ್ವವನ್ನು ಬೋಧನೆಗಾಗಿ ಸಿದ್ಧ ಪಡಿಸ 
ಲಾಯಿತು. ಧ್ವನಿ ಮುದ್ರಿಕೆಗಳು, ಇತರ ಶ್ರವ್ಯ ಸಾಮಗ್ರಿಗಳು ದೃಶ್ಯ ಸಾಧನ 
ಗಳನ್ನೂ ಬೋಧನೆಗಾಗಿ ಬಳಸಿಕೊಂಡರು. ಫಲಪ್ರದವಾದ ಬೋಧನಾ ವಿಧಾನ 
ಎಂದು ಹೆಸರುವಾಸಿಯಾಯಿತು. ಇತರ ಎಲ್ಲಾ ವಿಧಾನಕ್ಕೈಂತ ವೈಜ್ಞ್ಯಾನಿಕ ವಿಧಾನ 
ದಲ್ಲಿ ಸಮರ್ಥ ರೀತಿಯಲ್ಲಿ ಭಾಷೆಯನ್ನು ಕಲಿಸಬಹುದು. 


ಶಾಲೆಗಳಲ್ಲಿ ಭಾಸಾಬೋಧನಾ ಪದ್ಧತಿಗಳು ; 
ಶಾಲೆಗಳಲ್ಲಿ ಭಾಷೆಯ ಬೋಧನೆ ಇಂದಿನದಲ್ಲ, ಬಹು ಹಿಂದಿನಿಂದಲೂ ನಡೆಯು 
ತ್ರಲೇ ಬಂದಿದೆ, ಪೂರ್ವದಲ್ಲಿದ್ದ ಬೋಧನಾಪದ್ಧತಿಗಳಿಗಿಂತ ಕೀರ ಭಿನ್ನವಾದ ಹೊಸ 
ಹೊಸ ವಿಧಾನಗಳು ಕಾಣಿಸಿಕೊಂಡಿವೆ ಅಷ್ಟೇ. ಆದರೆ ಇತ್ತೀಚಿನ ದಿನಗಳಲ್ಲಿ ಶಾಲೆ 
ಗಳಲ್ಲಿ ಬೋಧಿಸುವ ಅಥವಾ ಬೋಧಿಸುತ್ತಿರುವ ಕ್ರಮವು ಹೆಚ್ಚಾಗಿ ವೈಜ್ಞಾನಿಕ 
(ಸುಧಾರಿತ) ಪದ್ಧತಿಯನ್ನು ಅವಲಂಬಿಸಿದೆ. ತರಗತಿಯ ವಾತಾವರಣಕ್ಕೆ, ವಿದ್ಯಾರ್ಥಿ 
ಗಳ ವಯೋಮಾನಕ್ಕೆ ತಕ್ಕಂತೆ, ಪ್ರಾದೇಶಿಕತೆಗೆ ಹೊಂದಿಕೊಂಡಂತೆ, ಸಾಂಸ್ಕೃತಿಕ 
ವೈಶಿಷ್ಟ್ರ್ಯಕ್ಸೆ ಮತ್ತು ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟಿ ಕೈ ಅನುಗುಣವಾಗಿ ಬೋಧನಾ 
ವಿಧಾನಗಳನ್ನು ಯೋಜಿಸಿಕೊಳ್ಳ ಲಾಗುತ್ತದೆ ಬೋಧನೆಯ ಪ್ರಮುಖ ಕೌಶಲ 
ಗಳನ್ನು ಗಮನದಲ್ಲಿಟ್ಟುಕೊಂಡು ಭಾಷೆಯನ್ನು ಕಲಿಸಲಾಗುತ್ತದೆ. ತರಗತಿಯ 
ವಾಶಾವರಣದಲ್ಲಿ ಈ ಪ್ರಮುಖ ಬೇರೆಬೇರೆ ಕೌಶಲಗಳನ್ನು ಪ್ರಾಥಮಿಕ ಬೋಧನೆಯ 
ಹಂತದಲ್ಲಿ ಗೊತ್ತುಸಡಿಸಿದ ರೀತಿಯಲ್ಲಿ ಕಲಿಸಲಾಗುವುದು. ಭಾಷಾಕಲಿಕೆಯ/ 
ಬೋಧನೆಯ ಚಟುವಟಕೆಯಲ್ಲಿ ಕೇಳುವುದು/ಆಲಿಸುವುದು (Listening); ಮಾತಾಡು 
ವುದು (5081178), ಓದುವುದು (8೦೩6108) ಮತ್ತು ಬರೆಯುವುದು (Writing) 
ಬಹು ಮುಖ್ಯವಾದ ಕೌಶಲ (kl) ಗಳು. ಯಾವುದೇ ಪರಿಸರದಲ್ಲಿ ಭಾಷಾಧ್ವನಿ 
'ಗಳು ಕಿವಿಗೆ ಬೀಳುವುದು ಕಲಿಕೆಗೆ ಬಹುಸುಲಭ. ಕೇಳಿಕೆ ಹೆಚ್ಚಿದಷ್ಟು ಮಾತನಾಡು 
ವುದು ಸುಲಭ... ಮಾತನಾಡಲು ಅದರಿಂದ ಸಹಾಯವೂ ಆಗುವುದು. ಓದುವುದು 
ಮತ್ತು ಬರೆಯುವುದು ಶ್ರಮದಿಂದ ಬರುವ ಕೌಶಲಗಳು. ಕೇಳುವುದು ಮತ್ತಿ 
' ಮಾಶಾಡುವುದು ಸಹಜ ಕೌಶಲಗಳು. 
ಪಠ್ಯಪುಸ್ತಕಗಳು, ಭೂಸಟ, ಸೂಚನಾಫಲಕ, ಮಾದರಿಗಳು, ಚಿತ್ರಗಳು, 
 ಕಪ್ಪುಹಲಗೆ, ನಕ್ಷೆ ಮತ್ತು ವಸ್ತುಗಳನ್ನು ವಿಶೇಷ ಬೋಧನಾ ಸಾಮಗ್ರಿಯಾಗಿ 
ಬಳಸಿಕೊಂಡಿದೆ, ಅಧ್ಯಾಪಕನು ಕಲಿಸುವ ರೀತಿಯು ಸರಳ ಸ್ಪಷ್ಟವಾಗಿದ್ದರೆ, 
ಕಲಿಕೆಯು ಫಲಸ್ರದವಾಗುವುದು. ಎಷ್ಟೋ ಬಾರಿ ನಿಯಮಕ್ಕೆ ಅನ್ವಯಿಸಿ ಬೋಧಿ 
ಸದರೂ ಅದು ಸರಿಯಲ್ಲ, ಕಾರಣ ವಾಶಾವರಣ, ಸಂದರ್ಭ, ಗಮನಾರ್ಹ ಆಂಶಗಳು, 


೬೮ ಮಾನವಿಕ ಕರ್ಣಾಟಕ 


ವಿನಯ ನಿರೂಪಣೆ ಒಂದೇ ಕಲಿಕೆಗೆ ಮುಖ್ಯವಲ್ಲ; ಯೋಜನೆ, ಪರಿಸರವೂ ಮುಖ್ಯ 
ತರಗತಿಯಲ್ಲಿ ಮಕ್ಕಳ ere ಅನುವಾಗುವ ಹಲವು ಬೋಧನಾ ಪದ್ಭತಿಗಳನು 
ಯೋಜಿಸಲಾಗಿದೆ. ಅವು ಸ್ಪಷ್ಟ ನೀತಿ ನಿಯಮಗಳ ಹಿನ್ನೆಲೆಯಲ್ಲಿ ನಿರೂಪಗೊಂ 
ವಿಧಾನಗಳಿವು, ಇಲ್ಲಿ ನ. ದೃಷ್ಟಿಯಿಂದ ಪ್ರಮುಖವೆನಿಸುವ ಬೋಧನಾ K 
ವಿಧಾನಗಳನ್ನು ಪಟ್ಟ ' ಮಾಡಿದೆ. ಅವು: 

೧. ನಡಯ ನಿರೂಪಣಾ ಪದ್ಧತಿ (Inductive Method) 
ನಿಯಮ ಪರಿಪಾಲನಾ ಪದ್ಧ ಕಿ (Deductive Method) | 
ಪಂಚಸೋಪಾನ ಪದ್ಮೆತಿ (Five step Method/Herbert Method) 
ಪಠ್ಯ ಪುಸ್ತಕ ಪದ್ಧತಿ (Text book Method) 
ಉಪನ್ಯಾಸ ಪದ್ದತಿ (Lecture Method) 
ಪ್ರಶ್ನೋತ್ತರ ಪದ್ಧತಿ (Question—-Answer Method) 
ವಾಸ್ತವಿಕ ಪದ್ಧ ತಿ (National Method) 
ನಿದರ್ಶನ ಪದ್ಧ ತಿ (1llustration Method) 
ಅಭ್ಯಾಸ ಪದ್ಧ ತಿ (Practice Method) 
ಸಂಶೋಧನಾಪದ್ಭತಿ (Research Method) 
ಕ್ರೀಡಾಪದ್ಭತಿ (Play way Method) 

೧೨. ನಾಟಕಾಭಿನಯ ಪದ್ಧ ಶಿ (Dramatisation Method) 
ಯೋಜನಾಪದ್ಭ ತಿ (Project Method) 
ಗಿಡಿಪಾಠ ಯೋಜನೆ (Recitation Method) | 
೧೫. ನಿಯಂತ್ರಿತ ಪದ್ಧತಿ (Control Method) ಇತ್ಯಾದಿ, ಕ್ತ 
ಇವುಗಳ ಜೊತೆಗೆ ತರಗತಿಗಳಲ್ಲಿ ಭಾಷಾಬೋಧನೆಗೆ ಕೆಲವು ವೈಜ್ಞಾ ನಿಕ. 
ಸಲಕರಣೆಗಳನ್ನು ಬಳಸಿಕೊಳ್ಳು ವುದು ರೂಢಿ, ತತ್ತ್ವ್ವಾಧಾರಿತ ವಿಧಾನಗಳು ತರಗತಿಯ : 
ಬೋಧನೆಗೆ huis ಹೌದು, ಲಾಭದಾಯಕವೂ ಹೌದು. ವೈಜ್ಞಾ ನಿಕ ಸಲಕರಣೆ 
ಗಳು ಬೋಧನಯೋಗ್ಯವಾದುವೇನೊ ಸರಿ. ಆದರೆ ಅವುಗಳ ವೆಚ್ಚ ಹೆಚ್ಚು. 
ಪರಿಸರ ಮತ್ತು ಅವಕಾಶ ಒದಗದ ಕಾರಣ ಯಾವುದೇ ಯಂತ್ರೋಪಕನೆಣಗಳನ್ನು. 
ಬಳಸಿಕೊಳ್ಳ ಲು ಸಾಧ್ಯ ವಾಗಿಲ್ಲ, ಒಟ್ಟಿ ನಲ್ಲಿ Rue ಭಾಷಾಬೋಧನೆಗೆ ಸಹಜ 
ಸರಳ ವಧಾ ಯೋಗ್ಯವಾಡುವು. 


ಓರಾ HCP ೬ 


ಬ! 
೨ ಈ 


sm 
ಜ್‌ 


% 
ಕ್ಷಿ 
ಕನ್ನಡ ಬೋಧನೆ ; 
ಇಂದು ಕನ್ನಡ ನಾಡಿನ ಶಾಲೆಗಳಲ್ಲಿ ಕಡ್ಡಾಯವಾಗಿ ಕನ್ನ ್ಲಡವನ್ನು ಥಮ 
(First) ಇಲ್ಲವೇ "ತೃತೀಯ (Third) ಭಾಷೆಯಾಗಿ ಕಲಿಸಲಾಗುತ್ತಿದೆ. ನೂ | 
ಭಾಷೆ ಅಥವಾ ಸ್ರ ಥಮ ಭಾಷೆಯಾಗಿ ಕನ್ನಡವನ್ನು ' ಕಲಿಯುವವನು, 


ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಬೋಧನೆ ೬೯ 


ತೃತೀಯ ಭಾಷೆಯಾಗಿ ಆಧುನಿಕ ಭಾರತೀಯ ಭಾಷೆಗಳಲ್ಲಿ (ತಮಿಳು, ತೆಲುಗು, 
ಮಲೆಯಾಳಂ, ಮರಾಠಿ, ಗುಜರಾಧಿ, ಹಿಂದಿ ಮತ್ತು ಉರ್ದು) ಯಾವುದಾದರೂ 
ಒಂದು ಇಲ್ಲವೇ ಪ್ರಾಚೀನ ಭಾಷೆಗಳಲ್ಲಿ (ಸಂಸ್ಕೃತ, ಅರೇಬಿಕ್‌", ಪರ್ಷಿಯನ್‌, 
ಲ್ಯಾಟನ್‌, ಗ್ಗಿ ಗ್ರೀಕ್‌) ಯಾವುದಾದರೂ ಒಂದನ್ನು ಕಡ್ಡಾ ಯವಾಗಿ ಆಯ್ದುಕೊಳ್ಳ 
ಬೇಕು. ಹಿಂದಿ ಅಥವಾ ಸಂಸ್ಕೃತವನ್ನು ಪ್ರಥಮ. ಭಾಷೆಯಾಗಿ ಕೆಗೆರುಕೊಂಡವನು. 
ಕಡ್ಡಾಯವಾಗಿ ಕನ್ನಡವನ್ನು ತೃತೀಯ ಭಾಷೆಯಾಗಿ ಓದಲೇಬೇಕು, ಪ್ರಥಮ 
ಇಲ್ಲವೇ ತೃತೀಯ ಭಾಷೆಯಾಗಿ ಕಲಿಯುವ ಕನ್ನಡ, ಕಡ್ಡಾಯ ಪರೀಕ್ಷಾಭಾಸೆ, 
ನಿಗದಿತ ಅಂಕ ಮತ್ತು ಪಠ್ಯವನ್ನು ಬಿಟ್ಟರೆ, ಭಾಷಾಬೋಧನೆಯಲ್ಲಿ ಯಾವ ಹೆಚ್ಚಿನ 
ಗುರುತರ ವ್ಯತ್ಯಾಸವೂ ಇಲ್ಲ. ಪ್ರಥಮ ಭಾಷೆಯಾಗಿ ಕನ ಸ ಡವನ್ನು ಹೇಗೆ ಕಲಿಸಲು 
ಪ್ರಾರಂಭಿಸುವರೋ, ಅದೇ ಕಲಿಕೆಯ ಸೂತ್ರಾನುಸಾರ ತ್ಕ ತಯ ಭಾಷೆ ಕನ್ನಡವನ್ನು 
ಕಲಿಸಲಾಗುತ್ತಿದೆ. ಪ್ರಥಮ ಭಾಷೆಯನ್ನು ೧೫೦ Won. ತೃತೀಯ ಭಾಷೆ 
ಯನ್ನು ೫೦ ಅಂಕಗಳಿಗೂ ಕಲಿಯಬೇಕು. ಇಲ್ಲಿ ನಿಯೋಜಿಸಿರುವ ಪಠ್ಯ ಮತ್ತು 
ಪಾಠಗಳಲ್ಲಿ ವಿಶೇಷತೆಯನ್ನು ಕಾಣಬಹುದು,, ಪ್ರಾಥಮಿಕ ಶಿಕ್ಷಣದಲ್ಲಿ ಈ ತೆರನಾದ 
ಬೋಧನಾ ತಾರತಮ್ಯವಿಲ್ಲ. ಒಂದರಿಂದ ನಾಲ್ಕನೆಯ ಇಯತ್ತೆಯವರೆಗೆ ಕನ್ನಡ 
ಏಕೈಕ ಕಡ್ಡಾ ಯದ ವ ಆದರೆ ಕೇಂದ್ರ ನಿಯೋಜಿತ ಪಠ್ಯ ಮ ಶಾಲೆ 
ಗಳಲ್ಲಿ (Central Syllabus schools) ಹಿಂದಿ ಕಡ್ಡಾಯ ಕಲಿಕೆಯ ಭಾಷೆ. ಅಲ್ಲಜಿ 
ಇಂಗ್ಲಿಷ್‌ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡ ಬೋಧನೆ ತೀರಾ ಭಿನ್ನ ವಾಗಿದೆ. ಪರಭಾಷಾ 
ವಾ ಮೋಹ ಸಾವೆ ಜನಪ್ರಿ ಯತೆ: ಸುಲಭನೆಂಬ ಭಾವನೆ ಮತ್ತು 
ಭಾಷಾತಾತ್ಸಾರ (ಕನ್ನಡ)ವು, ಕನ್ನಡ ಬೋಧನೆಯಲ್ಲಿ ಏರುಪೇರನ್ನು ಕಾಣಬಹುದು. 
Edd ಹೆಚ್ಚಿನ ಶಾಲೆಗಳಲ್ಲಿ ಕನ್ನ ಡವೇ ಪ್ರಧಾನ ಭಾಷೆ, ತರಬೇತಿ 
ಹೊಂದಿದ ಶಿಕ್ಷಕರಿಂದ, ತರಗತಿಗಳಲ್ಲಿ ಕನ್ನಡ ಬೋಧನೆ ಜರಗುತ್ತಿಡೆ. ಬೋಧಕರು 
ನಿಯಮಾನುಸಾರ, ಸನ್ನಿವೇಶಕ್ಕೆ ಪ ಕ್ರದೇಶಕ್ಕೆ ಮತ್ತು ವಿದಾ ರ್ಥಿಗಳ ಸಾಂಸ್ಕೃತಿಕ 
ಮಟ ಕ್ಕೆ ಅನುಗುಣವಾಗಿ ಕನ್ನಡವನ್ನು ಕಲಿಸಲಾಗುತ್ತಿ ಡೆ, ಬೋಧನೆಗೆ ಪೂರಕ 
ವಾಗಿ ಕರ್ನಾಟಕ ಸರ್ಕಾರದ ಪಠ್ಯ ಪುಸ್ತಕ ನಿರ್ದೇಶನಾಲಯ (ಬೆಂಗಳೂರು) ಮತ್ತು 
ಭಾರತ ಸರ್ಕಾರದ ಭಾಕತೀಯ ಭಾಷೆಗಳ ಕೇಂದ್ರ ಸಂಸ್ಥೆ (ಮೈಸೂರು) ಗಳ 
ಸಹಯೋಗದಿಂದ ಸಿದ್ಧ ಪಡಿಸಿದ ಕನ್ನಡ ಪಠ್ಯ ಪುಸ್ತ ಸ್ತಕಗಳನ್ನು ಬಳಸಲಾಗುತ್ತಿ ಜೆ. ಈ 
ಪಠ್ಯಪುಸ್ತಕಗಳು ಕನ್ನ "ಡಗೆರ ಸಾಂಸ್ಕೃತಿಕ, ಪ್ರಾದೇಶಿಕತೆ ಮತ್ತು ಭಾಷಾವೈವಿಧ್ಯತೆ 
ಯನ್ನು ಉಳಿಸಿಕೊಂಡಿದೆ. ಇಂತಹ ಪಠ್ಯಪುಸ್ತ $096, ಕನ್ನಡ ಕಲಿಕೆಯ" ಮೂಲ 
ಸಾಮಗ್ರಿಯಾಗಿ ಪರಿಗಣಿಹಿಡೆ. ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನೂ, 
ಸಾಮಾಜಿಕ, ಐತಿಹಾಸಿಕ ಮತ್ತು ಭಾಷಿಕ ವರೌಲ್ಯತೆಯನ್ನೂ ಅರಿಯಬಹುದು. 
ಕರ್ನಾಟಕದ ಮತು ಕನ್ನಡದ ಸರ್ವಾಂಗೀಣ ಪ್ರಗತಿಯ ಪೂರ್ಣ ಪರಿಚಯ 


ಇದರಿಂದ ಸಾಧ್ಯ. 


೭೦ ಮಾನವಿಕ ಕರ್ಣಾಟಕ 


ಕನ್ನಡ ಪಠ್ಯಗಳು : 4 
ಭಾಷೆ ಮಗುವಿನ ಜೀವನದ ಅವಿಭಾಜ್ಯ ಅಂಗ, ಈ ಮಹತಶ್ವದ ಅಂಶವನ್ನು ' 
ಮನಗಂಡು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅನುವಾಗುವಂತೆ ವಿಜ್ಞಾನ, 7 
ಗಣಿತ, ಸಮಾಜ ವಿಜ್ಞಾ ನೆ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ, ಕಲೆ ಮತ್ತು ಸೃಜನ 
ಶೀಲತೆ ಮೌಲ್ಯ ಶಿಕ್ಷಣ ಮುಂತಾದವನ್ನು ಕನ್ನಡ ಭಾಷೆಯ ಕಲಿಕೆಯೊಟಿ ಗೆ 
ಪರೋಕ್ಷವಾಗಿ ಪರಿಚಯ ಮಾಡಿಕೊಡುವ ಉದ್ದೆ "ಶದಿಂದ, ಈ ಪಠ್ಯಪುಸ್ತ ಕದ ಪಾಠ. 
ಗಳಲ್ಲಿ ಪ್ರಯತ್ನಿ ಸಿದೆ. ಸಠ್ಯ ಪುಸ್ಮಕ ರಚನಾಸಮಿತಿ ಸಿದ್ಧ ಪಡಿಸಿದ ಪ್ರಾಥಮಿಕ ಶಾಲಾ ' 
ಕನ್ನ ಡ ಫಕ್ಯಗಳಲ್ಲಿ ಸಾಮಾನ್ಯವಾಗಿ 30 ರಿಂದ 33 ಪಾಕೆಗಳಿತೆ. ಅವುಗಳಲ್ಲಿ ಗದ್ಯ, 
ಪದ್ಯ ಮತ್ತು ಒಂದೆರಡು ನಾಟಕ ರೂಪಗಳು ಸೇರಿವೆ. ಗದ್ಯ ಪದ್ಯಗಳನ್ನು ಸಮಿಶ್ರ . 
ವಾಗಿ ಪಠ್ಯದಲ್ಲಿ ಕೊಟ್ಟಿದೆ. ವ್ಯಾಕರಣಾಂಶಗಳನ್ನು ಬೇರೆಯಾಗಿಯೇ ನಮೂದಿಸದೆ.. 
ಪಾಠದ ಜೊತೆ ಜೊತೆಯಲ್ಲೇ ಅವಶ್ಯವಿದ್ದಕಡೆ ಸ್ವಾಭಾವಿಕ ವ್ಯಾಕರಣಾಂಶ 1 
(Functional grammatical forms) ಗಳನ್ನು. ಸೇರಿಸಿದೆ, ಭಾಷೆಯ 
ಬೋಧನೆಯ ಮೊದಲ ಘಟ್ಟದಲ್ಲಿ ಬಳಸುವ ಇಲ್ಲಿನ PAIR ಮಕ್ಕಳಿಗೆ ಕಲಿಕೆಯ . 


ಆಸಕ್ತಿಯನ್ನು ಹುಟ್ಟಿ ಸುವಂತಿವೆ, ಭಾಷಾವೈ ಜ್ಞಾ ನಿಕ ಕಲಿಕೆಯು ಸುಗುಮವಾಗು ' 


ವಂತೆ ಪಠ್ಯವನ್ನು ರಚಿಸಿದೆ. ಇಲ್ಲಿ ಭಾಷಾಕಲಿಕೆಯು ಸಾಂಪ್ರದಾಯಿಕ ಭಾಷಾ 
ನೋಡ ಮದಿಂದ ಭಿನ್ನವಾಗಿದ್ದು ವೈಜ್ಞಾನಿಕ ಮತ್ತು ಸಂಶೋಧನಾತ್ಮಕ ಹಿನ್ನೆಲೆ' | 
ಯನ್ನು ಪಡೆದಿದೆ. ಭಾಷಾದೋಧನೆಗೆ ಪ್ರಾಥಮಿಕ ಹಂತದಲ್ಲಿ ಬಲು ಒಪ್ಪಿ ಭಾ: ವ. 
ಉತ್ತಮ ಭಾಷಾಬೋಧನ ಕೃಮವಿದು. 
೧೯೮೬ ರಿಂದ ಹೊಸ ಶಿಕ್ಷಣ ನೀತಿಯು ರಾಷ್ಟ್ರದಾದ್ಯ ಂತ ಜಾರಿಗೆ ಬಂದಿದೆ. ' 

ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವೂ ಸಹ ಶಿಕ್ಷಣ ಪಠ್ಯಕ್ರಮವನ್ನು ಪಂಸ್ಕರಿಸಲು : ' 
ಸಮಿತಿಯೊಂದನ್ನು ರಚಿಸಿತು, ಈ ಸಮಿತಿಯು ಸಿದ್ಧ ಪಡಿಸಿರುವ ಸರಿಷ್ಕ್ರತ ಪಠ್ಯ 
ಕ್ರಮಕ್ಕೆ ಹೊಂದುವಂತೆ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮಾರ್ಗದರ್ಶನಗಳನ್ನು 
ಅಳವಡಿಸಿ ಪ್ರಾಥವಿಕ ಶಾಲೆಯ ಒಂದು ಮತ್ತು "ಎರಡನೆಯ ತರಗತಿಯ ಪ ಪಠ್ಯಪುಸ್ತ ಕ 
ವನ್ನು ರಚಿಸಿದೆ. ಈ ಪುಸ್ತಕವನ್ನು ಮಾತೃಭಾಷೆಯಾಗಿ, ಕನ್ನಡ ಕಲಿಯುವ ಮಕ್ಕಳ 
ಭಾಷಾ ಅವಶ್ಯ ಕತೆಗಳು, ಪ್ರಚಲಿತ ಶಿಕ್ಷಣದ ಸಿದ್ಧಾಂತಗಳು ಮಕ್ಕಳ ಮನೋ 
ವಿಕಾಸ, ಭಾಷಾಬೋಧನೆ ಮತ್ತು ಕಲಿಕೆಯ ತತ್ತ್ವಗಳ ಆಧಾರದನ್ವಯ ಸಿದ್ಧ. 
ಪಡಿಸಿದೆ. ಪ್ರಾಥಮಿಕ. ಹಂತದ ಒಂದರಿಂದ ನಾಲ್ಕನೆಯ ತರಗತಿಯವರೆಗೆ ಪ್ರತ 
ತರಗತಿಗೂ ಕನ್ನಡ ಭಾಷಾಶಿಕ್ಷಣಕ್ಕೆ ಒಟ್ಟು ೪೫೦ ಬೋಧನಾ ಅವಧಿಗಳು ಲಭ್ಯ 
ವಿದ್ದು ಬೇರೆ ಜೀಕೆ ಕೌಶಲಗಳಿಗೆ ಗೊತ್ತು ಪಡಿಸಿರುವ ಅವಧಿಗಳು ಹೀಗಿವೆ ; 

ಆಲಿಸುವುದು (Listening) — ೧೧0 

ಮಾತನಾಡುವುದು (Speaking) —೧೧೦ : 

ಓದುವುದು (Reading) -೧೨೫ 


ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಬೋಧನೆ ೭೧ 


ಬರೆಯುವುದು (೪7[11೧8)--೧೦೫ 

ಈ ಹಿನ್ನೆಲೆಯಲ್ಲಿ ರಚಿತಗೊಂಡ ಕನ್ನಡ ಪಠ್ಯಗಳ ಒಟ್ಟು ನೋಟ ಇಂತಿದೆ : 

ಕನ್ನಡ ಭಾರತಿ-೧; ೧೧೨ ಪುಟಗಳ ಈ ಪಠ್ಯದಲ್ಲಿ ಆರು ಭಾಗಗಳಿವೆ. 
ಮೊದಲನೆಯ ಭಾಗದಲ್ಲಿ ೧೪ ಚಿತ್ರ ಪುಟಗಳಿದ್ದು ; ಅವುಗಳಲ್ಲಿ ಎರಡು ಚಿತ್ರಕಥೆಗಳೂ 
ಸೇರಿವೆ ಇಲ್ಲಿನ ಎಲ್ಲ ವರ್ಣ ಚಿತ್ರಗಳು ಆಕರ್ಷಕವಾಗಿವೆ, ಇವುಗಳು ಮಕ್ಕಳಲ್ಲಿ 
ಮಾತನಾಡುವ ಕೌಶಲ ಹಾಗೂ ಸಂಭಾಷಣಾ ಕಲೆಯನ್ನು ಬೆಳೆಸಲು ಅನುವಾಗಿವೆ. 
ಅಲ್ಲದೆ ಸರಿಸರ ಪರಿಚಯವನ್ನೂ , ಸಮವಯಸ್ಕರೊಡನೆ ಮಾತನಾಡುವ ಯುಕ್ತ ತೆ 
ಯನ್ನೂ ಆಲಿಸುವ ಆಸಕ್ತಿಯನ್ನು ಹೆಚ್ಚಿ ಸುತ್ತದೆ. ಇದರಿಂದ ಮಕ್ಕಳು ತರಗತಿಯ 
ಸನ್ನಿವೇಶಕ್ಕೆ ಬೇಗನೆ ಹೊಂದಿಕೊಳ್ಳುವರು. ಈ ವರ್ಣಚಿತ್ರಗಳನ್ನು ಬೋಧನೆಯಲ್ಲಿ 
ಮಕ್ಕಳ ಮನಸ್ಸನ್ನು ಕಲಿಕೆಯತ್ತ ಕೇಂದ್ರೀಕರಿಸಲು ಬಳಸಬಹುದು. 

ಎರಡನೆಯ ಭಾಗದಲ್ಲಿ ಕನ್ನಡ ಅಕ್ಷರಗಳನ್ನು ಪದಚಿತ್ರಗಳ ಮೂಲಕ 
ಪರಿಚಯಿಸಿದೆ. ಇವನ್ನು ಕನ್ನಡ ಅಕ್ಷರಗಳ ಉಚ್ಚಾ ರಣಾಭ್ಯಾಸಕ್ಕೆ ಬಳಹಿಕೊಳ್ಳ 
ಬಹುದು. ಈ ಹಂತದಲ್ಲಿ ಇವನ್ನು ಓದು ಬರಹಗಳ ಜೋಧನೆಗೆ ಬಳೆಸಿಕೊಳ್ಳುವುದು 
ಸ ಅಷ್ಟೇನೂ ಯುಕ್ತವಲ್ಲ, ಮಾತನಾಡುವುದನ್ನು, ಉತ್ತರಿಸುವುದನ್ನು ಸಮರ್ಥಗೊಳಿಸ 
ಬಹುದು. 

ಮೂರನೆಯ ಭಾಗದಲ್ಲಿ ಒಟ್ಟು ೩೦ ಪಾಠಗಳಿವೆ. ಮೊದಲ ಪಾಠಗಳು ಅಕ್ಬರ 
ಪರಿಚಯ ಪಾಠಗಳು, ಈ ಪಾಠಗಳಲ್ಲಿ ಬಳಸಿರುವ ಪದಗಳನ್ನು ವಾಕ್ಯಾಂಶಗಳಲ್ಲಿ 
ಅರ್ಥಪೂರ್ಣವಾಗಿ ಬಳಸಿದೆ, ವಾಕ್ಯಾಂಶಗಳ ಕಲಿಕೆ ಇದರಿಂದ ಸುಲಭ ಮೊದಲ 
ಒಂದೆರಡು ಪಾಠಗಳನ್ನು ಬಿಟ್ಟಿರೆ ಉಳಿದ ಪಾಠಗಳೆಲ್ಲವೂ ವಿಷಯ, ವಸ್ತು, 
ಪ್ರಸಂಗ, ಇತ್ಯಾದಿಯನ್ನು ಕೇಂದ್ರವಾಗಿಟ್ಟು ಕೊಂಡು ರಚಿತವಾದುವು, ಅಕ್ಷರ, 
ಮೂಲಾಕ್ಷರಗಳ ಪರಿಚಯ, ಗುಣಿತಾಕ್ಸರಗಳು, ಸಜಾತೀಯ ಮತ್ತು ವಿಜಾತೀಯ 
ಸಂಯುಕ್ತಾ ಕ್ಷರಗಳ ಪರಿಚಯ ಇಲ್ಲಿದೆ. 

ನಾಲ್ಕನೆಯ ಭಾಗದಲ್ಲಿ ಐದು ಸದ್ಯಗಳಿವೆ, ಪದ್ಯಗಳು ಗದ್ಯ ಪಾಠದ ಕೊನೆ 
ಯಲ್ಲಿದ ರೂ, ಭಾಷಾಕಲಿಕೆಯ ಪ್ರಾರಂಭದಲ್ಲೇ ರಾಗವಾಗಿ ಹಾಡಬಹುದು. ಇವು 
ಸ ಗೇಯಗೇತೆಗಳಾಗಿರುವುದರಿಂದ ಮಕ್ಕಳು ಒಂಟಿಯಾಗಿಯೂ ಸಾಮೂಹಿಕವಾಗಿಯೂ 
ಹಾಡಬಹುದು. ಕಂಠಪಾಠ ಮಾಡಿದರೆ ಇನ್ನೂ ಒಳೆ ಯದು. 

ಐದನೆಯ ಭಾಗದಲ್ಲಿ ಪಠ್ಯದಲ್ಲಿ ಬಳಕೆಗೊಂಡಿರುವ ಪದಗಳ "ಅ'ಕಾರಾದಿ 
ಪಟ್ಟಿಯಿದೆ. ಇದರಿಂದ ಮಕ್ಕಳ ಕಲಿಕೆಯನ್ನು, ಓದುವ ಸಾಮರ್ಥ್ಯವನ್ನು ಹೆಚ್ಚಿಸ 
ಬಹುದು. ಕಲಿತ ಪದಗಳನ್ನು ಪತ್ತೆಹಚ್ಚಲು ರ ಪಟ್ಟಿಸಹಾಯಕವಾಗಿದೆ. 

ಕೊನೆಯ ಭಾಗದಲ್ಲಿ ಕನ್ನಡ ವರ್ಣಮಾಲೆ ಮತ್ತು ಗುಣಿಶಾಕ್ಸರಗಳ ಪಟ್ಟ 
ಗಳಿವೆ, ಸಠ್ಯದ ಅಕ್ಬರ ಪಾಠಗಳು ವರ್ಣಮಾಲೆಯ ಕ್ರಮದಲ್ಲಿ ಇಲ್ಲದಿರುವುದರಿಂದ 
ಕನ್ನಡ ವರ್ಣಮಾಲೆಯನ್ನು, ಮೂಲಾಕ್ಟರಗಳನ್ನು ಕಲಿತನಂತರ ಪರಿಚಯಿಸಿದೆ. 


೭೨ ಮಾನವಿಕ ಕರ್ಣಾಟಕ 


ಅಕ್ಷರಗಳ ಪರಿಚಯಕ್ಕಾಗಿ ಬಳಸಿರುವ ಇಲ್ಲಿನ ಪದ್ಧತಿ, ಎಲ್ಲ ಅಕ್ಬರ ಪರಿಚಯ 
ಪದ್ಧತಿಗಳ ಸಮನ್ಹಯವಿದು. ಹಲವು ಅಕ್ಬರ ಪರಿಚಯ ಪದ್ಧತಿಯ ವಿಶಿಷ್ಟಾಂಶ ಸ 
ಗಳನ್ನು ಮಾತ್ರ ಅಳವಡಿಸಿಕೊಂಡಿದೆ. ಪಾಠಕ್ಕೆ ಅನ್ವಯಿಸಿ ಕೊಟ್ಟಿರುವ "ಅಭ್ಯಾಸ' 


ಯುಕ್ತವಾಗಿದೆ. ಬೋಧನೆಗೆ ಯುಕ್ತವಾಗಿದೆ ಈ ಪಠ್ಯಪುಸ್ತಕ, 

ಕನ್ನಡ ಭಾರತಿ-೨; ೧೩೬ ಪುಟಗಳ ಈ ಪಠ್ಯದಲ್ಲಿ ನಾಲ್ಕು ಭಾಗಗಳಿವೆ. 
ಮೊದಲ ಭಾಗದಲ್ಲಿ ಎಂಟು ವರ್ಣಚಿತ್ರ ಪುಟಗಳಿದ್ದು ಅವುಗಳಲ್ಲಿ ಎರಡು ಚಿತ್ರಕಥೆ 
ಗಳೂ ಸೇರಿವೆ. ಮಕ್ಕಳಲ್ಲಿ ಮಾತನಾಡುವ ಕೌಶಲ, ಸಂಭಾಷಣಾ ಕೌಶಲ ಇತ್ಯಾದಿ 
ಯನ್ನು ಬೆಳೆಸಲು ಮತ್ತು ಕುಶಲಕರ್ಮಿಗಳು, ವೃತ್ತಿನಿರತರು, ಐತಿಹಾಸಿಕ ಸ್ಥಳಗಳು, 
ಪರಿಸರ, ಬೆಳೆಗಳು, ಗಿಡಮರಗಳು ಮುಂತಾದುವುಗಳ ಬಗ್ಗೆ ಮಾತನಾಡಲು ಬೇಕಾಗುವ 
ಪದಸಂಗ್ರಹವನ್ನು ಮಕ್ಕಳಿಗೆ ಒದಗಿಸಿ, ಅವರಲ್ಲಿ ಮಾತುಗಾರಿಕೆಯ ಕೌಶಲ್ಯವನ್ನು 
ಜಾಗ್ರತೆ ಬೆಳಸಬಹುದು. ಮಕ್ಕಳ ಅರಿವಿನ ಪರಿಸರವನ್ನು ವಿಸ್ತಾರಗೊಳಿಸಿ ನೋಡುವ 
ವಿಷಯ ಹಾಗೂ ವಸ್ತುಗಳ ಬಗ್ಗೆ ಹೆಚ್ಚಿನ ವಿಚಾರವನ್ನು ತಿಳಿಸುವ ಸಾಧ್ಯತೆಯುಂಟು. 
ಇದರಿಂದ ಮಕ್ಕಳು ಜೊತೆಯವರೊಡನೆ ಹೊರಗಿನ ಪರಿಸರದ ವಿಷಯವನ್ನು ಧೈರ್ಯ 
ವಾಗಿ ಮಾತನಾಡುವುದನ್ನು ಕಲಿಯಬಹುದು, 

ಎರಡನೆಯ ಭಾಗದಲ್ಲಿ ಒಟ್ಟು ೩೦ ಪಾಠಗಳಿವೆ, ಅವುಗಳಲ್ಲಿ ೨೦ ಗದ್ಯ 
ಪಾಠೆಗಳೂ, ೧೦ ಪದ್ಯ ಪಾಠಗಳೂ ಇವೆ. ೨೦ ಗದ್ಯ ಪಾಠಗಳಲ್ಲಿ ಹತ್ತು ವಿಷಯ 
ಪ್ರಧಾನವಾದವೂ ಉಳಿದ ಹತ್ತು ಕಥಾಪ್ರ ಧಾನವಾದುವು. ಪ್ರಕಿ ಗದ್ಯ ಪಾಠವೂ 
ಸಾಮಾನ್ಯವಾಗಿ ಯಾವುದಾದರೊಂದು ಮಹತ್ವದ ವಿಚಾರ, ಮೌಲ್ಯ ಇಲ್ಲವೇ ನೀತಿ 
ಯನ್ನು ಮಕ್ಕಳಿಗೆ ಪರಿಚಯಿಸುತ್ತದೆ. ಈ ಪಠ್ಯದಲ್ಲಿನ ಪಾಠಗಳ ಪದಗಳು ಹೆಚ್ಚೂ 
ಕವಿ, ವಿದ್ಯಾರ್ಥಿಗಳ ಪರಿಸರದಲ್ಲಿ ಬಳಕೆಗೊಂಡಿರುವಂತಹೆವು. ಪುಟ್ಟಿ ವಾಕ್ಯಗಳು. 
ಪಾಠದಿಂದ ಪಾಠಕ್ಕೆ ಭಾಷಾಭ್ಯಾಸ ಮುಂದ. ವರೆದಂತೆ ವಾಕ್ಯಗಳು ಮತ್ತು ಪಾಠಗಳು 
ಹಿರಿದಾಗಿವೆ. ವಿಷಯದಂತೆ ಭಾಷಿಕ ಬಳಕೆಯೂ ವಿಸ್ತ ೪ ತೆಗೊಂಡಿದೆ. ಎರಡು ಗದ್ಯ 
ಪಾಠದ ನಂತರ ಒಂದರಂತೆ ಪದ್ಯ ಪಾಠಗಳನ್ನು ಸೇರಿಸಿದೆ. ಈ ಪದ್ಯಗಳು ಹಾಡ 
ಬಹುದಾದ ಗೇಯಗೀತೆಗಳಾಗಿವೆ. 

ಮೂರನೆಯ ಭಾಗದಲ್ಲಿ ಭಾಷಾ ಆಟಗಳಿವೆ. ಇವುಗಳು ಮಕ್ಕಳ ಆಲೋಚನಾ 
ಶಕ್ತಿಯನ್ನು ಬೆಳೆಸಲು ಸಹಾಯಕವಾಗಿವೆ, ಇಲ್ಲಿ ಅವರ ವಿಚಾರಶೀಲತೆಯನ್ನೂ 
ಬೆಳೆಸಲು ಯತ್ನಿಸಬಹ ದು, ಮಕ್ಕಳಲ್ಲಿ ಭಾಷಾಹಿಡಿತ ಇದರಿಂದ ಸಾಧ್ಯ, 

ಕೊನೆ ಭಾಗದಲ್ಲಿ ಪಠ್ಯದಲ್ಲಿ ಬಳಕೆಯಾಗಿರುವ ಪದಗಳ ಅಕಾರಾದಿ ಪಟ 
ಯಿದೆ. ಅಲ್ಲದೆ ಒತ್ತಕ್ಸಗಗಳ ಸಟ್ಟಿ ಯನ್ನೂ ಇದರಲ್ಲಿ ಸೇರಿಸಿದೆ, ಇದರಿಂದ ಮಕ್ಕಳಲ್ಲಿ 
ಕಲಿಕೆಯನ್ನು, ಕಲಿತ ಪದಗಳ ಗುರುತಿಸುವ ಶಕ್ತಿಯನ್ನು ಸಮರ್ಥಗೊಳಿಸಬಹುದು: 

ಸಮರ್ಥ ಭಾಷಾಬೋಧನೆಗೆ ಸರಿಹೊಂದುವ ಅಭ್ಯಾಸ ಸೂಚಿ ಇಲ್ಲಿನದು. ಪ್ರತಿ 
ಪಾಠದ ಭಾಷಾಭ್ಯಾಸವು ಮೂರು ಭಾಗಗಳಿಂದ ಕೂಡಿದೆ. ಅವು ಪಠ್ಯ, ಅಭ್ಯಾಸ 


ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಬೋಧನೆ ೭೩ 


ಮತ್ತು ಸೂಚನೆ, ಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಮೊದಲಿದ್ದು, ನಂತರ 
ಮಾದರಿ ಅಭ್ಯಾಸವೂ ಸೂಕ್ತ ಕಲಿಕಾಸೂಚನೆಗಳೂ ಇವೆ. ಮಕ್ಕಳಲ್ಲಿ ಓದು ಮತ್ತು 
ಬರಹ ಸಾಮರ್ಥವನ್ನು ಸೂಕ್ತ ಪ್ರಮಾಣದಲ್ಲಿ ರೂಢಿಸುವ ಪಾಠಗಳು ಇಲ್ಲಿನವು, 
ಕನ್ನಡ ಭಾರತಿ-೩: (ಹಳೆಯ ಪಠ್ಯ) : ೧೦೦ ಪುಟಗಳ ಈ ಪಠ್ಯದಲ್ಲಿ ಎರಡು 
ಭಾಗಗಳಿವೆ. ಒಟ್ಟು ೩೩ ಗದ್ಯ -ಪದ್ಯ ಪಾಠಗಳು ಇದರಲ್ಲಿದೆ. ಅವುಗಳಲ್ಲಿ ೨೪ 
ಗದ್ಯ ಪಾಠಗಳೂ, ೯ ಪದ್ಯ ಪಾಠಗಳೂ ಕೂಡಿವೆ. ೨೪ ಗದ್ಯ ಪಾಠಗಳಲ್ಲಿ ಆರು 
ಕಥಾಪಾಠಗಳೂ ಉಳಿದ ಹದಿನೆಂಟು ವಿಷಯ, ವ್ಯಕ್ತಿ, ಪ್ರಸಂಗ ಮತ್ತು ಪರಿಸರವನ್ನು 
ಪ್ರಧಾನಾಂಶವಾದ ಪಾಠಗಳು, ಸರಳ ವಾಕ್ಯದಿಂದ ಸಂಯುಕ್ತ ಸಮಾಸ ವಾಕ್ಯಗಳ 
ಜೋಡಣೆ ಇಲ್ಲಿನದು. ಸಂಭಾಷಣಾಯುಕ್ತ ಸನ್ನಿವೇಶದಿಂದ ಪ್ರಸಂಗ ವಿವರದವರೆಗೆ 
ಪಾಠ ನಿರೂಪಣೆಯಿದೆ. ಓದು ಮತ್ತು ಬರಹಕ್ಕೆ ಹೆಚ್ಚು ಆದ್ಯತೆ ನೀಡಬಹುದಾದ ಈ 
ಪಠ್ಯ ಮಕ್ಕುಳ ಪರಿಸರಯುಕ್ತ ಪದಗಳನ್ನು ಹೆಚ್ಚಾಗಿ ಒಳಗೊಂಡಿದೆ. ಪ್ರತಿ ಪಾಠದ 
ಕೊನೆಯಲ್ಲಿಯ ಭಾಷಾಭ್ಯಾಸ (ಅಭ್ಯಾಸ) ಗಮನಾರ್ಹವಾದುದು, ಎರಡು ಹಂತ 
ಗಳಲ್ಲಿರುವ ಈ ಪಾಠಾಭ್ಯಾಸವು ಪಠ್ಯಪ್ರಶ್ನೋತ್ತರ ಮತ್ತು ಚಟುವಟಕೆ ಎಂಬು 
ದಾಗಿದೆ. ' ಪಠ್ಯಪ್ರಶ್ನೋತ್ತರದಲ್ಲಿ ಪಾಠಕೈ ಸಂಬಂಧಿಸಿದ ಪ್ರಶ್ನೆಗಳು, ಸಂದರ್ಭ 
ಸೂಚಿಗಳು, ಮಾದರಿ ಪ್ರಶ್ನೋತ್ತರಗಳು, ಕ್ಲಿಷ್ಟ ಶಬ್ದಗಳ ಅರ್ಥ ಕೂಡಿದೆ. 
ಚಟುವಟಿಕೆಯಲ್ಲಿ ಮಕ್ಕಳ ಆಲೋಚನೆಯನ್ನು ಕಲ್ಪನೆಯನ್ನು ಇಮ್ಮಡಿಗೊಳಿಸುತ್ತದೆ. 
ಎರಡನೆಯ ಭಾಗವೇ ಪದ್ಯ ಪಾಠಗಳ ಅವಲೋಕನ, ನಾಲ್ಕು ಗದ್ಯಪಾಠಗಳ 
ನಂತರ ಒಂದು ಸದ್ಯ ಪಾಠವನ್ನು ಇಲ್ಲಿ ಕೊಟ್ಟಿದೆ. ಪದ್ಯಗಳು ಗೇಯಗೀತೆಯಂತಿರು 
ವುದರಿಂದ ಸಾಮೂಹಿಕವಾಗಿ ಹಾಡಬಹುದು. ಪದ್ಯಗಳು ಸ್ವಾರಸ್ಯವಾಗಿನೆ. 
ವ್ಯಾಕರಣವನ್ನಾಗಲೀ, ವ್ಯಾಕರಣಾಂಶವನ್ನಾಗಲೀ ಈ ಪಠ್ಯದಲ್ಲಿ ಸೇರಿಸಿಲ್ಲ 
ಮಕ್ತುಳಲ್ಲಿರುವ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸುವ ತೆರನಾಗಿದೆ. ಹೊಸ ಪಠ್ಯದಷ್ಟು 
ವೈಜ್ಞ್ವಾನಿಕವಲ್ಲದಿದ್ದರೂ ಬೋಧನೆಯ ಹಂತ ಗಮನಿಸಿದರೆ ದೋಷವಲ್ಲದ ಪಠ್ಯ 
ವಷ್ಟೇ. 
ಕನ್ನಡ ಭಾರತಿ-೪ : (ಹಳೆಯ ಪಠ್ಯ) ೧೬೫ ಪುಟಗಳ ಈ ಪಠ್ಯದಲ್ಲಿ ಒಟ್ಟು 
- ೩೩ ಗದ್ಯ-ಪದ್ಯ ಪಾಠಗಳಿವೆ, ಅವುಗಳಲ್ಲಿ ೨೪ ಗದ್ಯ ಪಾಠಗಳೂ, ೯ ಪದ್ಯಪಾಠ 
ಗಳೂ ಇನೆ. ೨೪ ಗದ್ಯಪಾಠಗಳಲ್ಲಿ ನಾಲ್ಕ ಕಥಾಪಾಠಗಳೂ, ಆರು ವ್ಯಕ್ತಿಚಿತ್ರ 
ಗಳೂ, ಏಳು ಪರಿಸರ ಪಾಠಗಳೂ ಮತ್ತು ಏಳು ವಸ್ತು, ಪ್ರಾಣಿ, ವಿಷಯವನ್ನೊಳ 
ಗೊಂಡ ಪಾಠಗಳಾಗಿವೆ. ಎಲ್ಲವೂ ದೀರ್ಫ ಪಾಠಗಳೇ. ವಾಕ್ಯಗಳು ಒರಿದಾಗಿದ್ದು 
ಅರ್ಥ ಪೂರ್ಣವಾಗಿವೆ. ಕಥೆ, ಪ್ರಸಂಗ, ಘಟನೆಯ ನಿರೂಪಣೆ ಕುಶೂಹಲವಾಗಿದೆ. 
ವಾಕ್ಯ ಜೋಡಣೆಯು ವಿಸ್ತಾರವಾಗಿದ್ದು ಲೇಖನ ಚಿಹ್ನೆಗಳ ಪರಿಚಯ ಯುಕ್ತ, ವಾಗಿದೆ. 
ಸಂಭಾಷಣಾ ತಂತ್ರವನ್ನು ಒಂದೆರಡು ಗದ್ಯ ಪಾಠಗಳಲ್ಲಿ ಅಳವಡಿಸಿದೆ, ಓದು, ಬರಹ, 
ವಿಷಯಗ್ರಹಣೆ, ಪ್ರಬಂಧ, ಕಥೆ ಅರ್ಥಮಾಡಿಕೊಂಡು ಹೇಳಲು, ಮನಸ್ಸಿನ ಭಾವ 


೭೪ ಮಾನವಿಕ ಕರ್ಣಾಟಕ 


ವನ್ನು ಸ್ವಂತ ಮಾತುಗಳಲ್ಲಿ ಸ್ಪಷ್ಟವಾಗಿ ವಿವರಿಸಲು, ನೋಡಿ ಕೇಳಿದ ಘಟನೆಗಳನ್ನು " 
ನಿಷಯವನ್ನು ವಾಕ್ಯವೃಂದದ ರೀತಿಯಲ್ಲಿ ಬರೆಯಲು ಮಕ್ಕಳು ಸಮರ್ಥರಾಗುತ್ತಾರೆ, ' 


ಮಕ್ಕಳಲ್ಲಿ ಸೃಜನ ಶೀಲತೆಯನ್ನು ಬೆಳೆಸಬಹುದು. 


ಪದ್ಯ ಪಾಠಗಳನ್ನು ಪ್ರತಿ ನಾಲ್ಕು ಪಾಠದ ನಂತರ ಒಂದರಂತೆ ಕೊಟ್ಟಿದೆ. ಸ್ಯ 


ರಾಗಬದ್ಧವಾಗಿ ಹಾಡಬಹುದಾದ ಪದ್ಯಗಳಿವು. ಸ್ವಾರಸ್ಯವಾದ ಪದ್ಯ ಪಾಠಗಳಿವು, 

ಪ್ರತಿ ಪಾಠದ ಅಭ್ಯಾಸ ಸೂಚಿಯಲ್ಲಿ ವ್ಯಾಕರಣಾಂಶಗಳನ್ನು ಪರಿಚಯಿಸಿದೆ. 
ಅಪ್ಪಟ ವ್ಯಾಕರಣಾಂಶ (Pure Grammatical elements)ಗಳ ನಿರೂಪಣೆಯಲ್ಲ 
ಇಲ್ಲಿನದು. ಸ್ವಾಭಾವಿಕ ವ್ಯಾಕರಣಾಂಶಗಳ (Functional Grammatical forms) 
ನಿರೂಪಣೆಯೇ ಇಲ್ಲಿನ ಮುಖ್ಯ ಉದ್ದೇಶ ಆಕರ್ಷಕ ಚಿತ್ರಗಳು ಪ್ರಾಸಂಗಿಕವಾಗಿದೆ 
ಅಷ್ಟೇ ಮಕ್ಕಳ ಕಲಿಕೆಯ ಪ್ರದರ್ಶನಕ್ಕೂ ಅವಕಾಶವಿದೆ. ಆಯಾ ಪಾಠಗಳ ಕೊನೆ 
ಯಲ್ಲೇ ಕಷ್ಟಪದಗಳ ಶಬ್ದಾರ್ಥವನ್ನೂ ಕೊಟ್ಟಿದೆ, ಇದರಿಂದ ಪ್ರಾಥಮಿಕ ಕೊನೆಯ 
ಹಂತದಲ್ಲಿ ಕನ್ನಡ ಭಾಷೆಯ ಮೇಲೆ ಮಕ್ಕಳು ಸಮರ್ಥ ಹಿಡಿತವನ್ನು ಪಡೆದುಕೆ ಳ್ಳ 
ಬಹುದು. 

ಶಿಕ್ಷಣದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ಶನ್ನಜೀ ಆದ ವಿಶಿಸ್ಟತೆಯಿದೆ. ಈ 
ಹಂತದಲ್ಲಿ ಕನ್ನಡ ಬೋಧನೆಯು ಪಠ್ಯಾಧಾರಿತವಾದುದು, ಕರ್ನಾಟಕವು ರಾಷ್ಟ್ರೀಯ 
ಶಿಕ್ಷಣ ನೀತಿಯನ್ನು ಸಕ್ರೀಯವಾಗಿ ಜಾರಿಗೊಳಿಸಲು, ಭಾಷಾಕಲಿಕೆಯಲ್ಲಿ (ಕನ್ನಡ) 
ಮಹತ್ವವನ್ನು ಉಳಿಸಿಕೊಳ್ಳಲು, ಪ್ರಾದೇಶಿಕ, ಸಾಂಸ್ಕೃತಿಕ ಮೇಲ್ಮೆಯನ್ನು 
ಕಾಯ್ದಿಟ್ಟು, ಶಿಕ್ಷಣ ಮಟ್ಟವನ್ನು ಹೆಚ್ಚಿಸಲು ಅನುವಾಗುವ ರೀತಿಯಲ್ಲಿ ತಯಾರಿ 
ಸಿರುವ ಸಠ್ಯಗಳಿವು. ಐಕ್ಯತೆ, ಸಾಮಾಜಿಕ ವಿಶಿಷ್ಟತೆಯನ್ನು ವಿಸತಾನವಾಗಿ ಉಳಿಸಿ 
ಕೊಂಡಿವೆ, 

ಭಾಷಾಬೋಧನೆ ಮತ್ತು ಕಲಿಕೆಯು ಒಂದು ಉನ್ನತ ಚಟುವಟಕೆ, ಇಂದಿನ 
ವಿಶ್ವದ ಪ್ರಗತಿಯ ಸಂದರ್ಭದಲ್ಲಿ ಬೋಧನೆಯು ವೈಜ್ಞಾ ನಿಕವೆನಿಸಿಕೊಳ್ಳುತ್ತಿದೆ. 
ಇಂತಹ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಬೋಧನೆಯು ವೈಜ್ಞಾನಿಕ 
ವಾಗಿ ಫಲಪ್ರದಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಪಠ್ಯಪುಸ್ತಕ 
ನಿರ್ದೇಶನಾಲಯ (ಬೆಂಗಳೂರು) ಮತ್ತು ಭಾರತ ಸರ್ಕಾರದ ಭಾರತೀಯ ಭಾಷೆಗಳ 
ಕೇಂದ್ರ ಸಂಸ್ಥೆ (ಮೈಸೂರು)ಗಳು ಸಿದ್ಧಪಡಿಸಿರುವ “ ಕನ್ನಡ ಭಾರತಿ”ಯು 
ಸಹಾಯಕವಾಗಿದೆ. ಅದರ ಪೂರ್ಣ ಪ್ರಯೋಜನ ಕನ್ನಡದ ಮಕ್ಕಳಿಗೆ ದೊರಕ 
ಬೇಕು, ಅಧ್ಯಾಸಕರು ಕನ್ನಡ ಬೋಧನೆಯಲ್ಲಿ ಸಕ್ರೀಯವಾಗಿ ಪಾಲ್ಗೊಂಡು 
ಮಕ್ಕಳಲ್ಲಿ ಉತ್ತಮ ಭಾಷಾಕಲಿಕೆಗೆ ನೆರವಾಗಬೇಕು, ಈ ತೆರನಾದ ಭಾಷಾ 
ಬೋಧನೆಯು ಶಿಕ್ಷಣದ ಸಾರ್ಥಕತೆಗೆ, ನಾಡಿನ ಅಭ್ಯುದಯಕ್ಕೆ ಸಾಕ್ಸಿ, 


ಡಾ| ಆರ್‌. ಇಂದಿರಾ ಮತ್ತು ಎಂ. ಬಿ. ಸೋಮಣ 
₹೨ 


ನಿದ್ಯಾವಂತ ನಿರುದ್ಯೋಗ 


ದೇಶದ ಎಲ್ಲ ಜನರಿಗೂ ಅವರ ಜೀವನ ನಿರ್ವಹಣೆಗೆ ಸಾಕಷ್ಟು ಸಾಧನಗಳನ್ನು 
ಒದಗಿಸಿಕೊಡುವುದು ದೇಶದ ಆರ್ಥಿಕ ಯೋಜನೆಗಳ ಗುರಿ. ನಮ್ಮ ಸಂವಿಧಾನದಲ್ಲಿ 
ಅಡಕವಾಗಿರುವ ರಾಜ್ಯ ನಿರ್ದೇಶಕ ತತ್ವದ ಪ್ರಕಾರ ಎಲ್ಲ ಪ್ರಜೆಗಳೂ ಜೀವನ 
ರಿರ್ವಕ್‌ಣೆಗೆ ತಕ್ಕಷ್ಟು ಸಾಧನಗಳನ್ನು ಸಡೆಯುವ ಹಕ್ಕನ್ನು ಹೊಂದಿರುವುದು. 
ಭಾರತದಂತಹ ದೇಶವೊಂದರಲ್ಲಿ ಎಲ್ಲ ದೃಢಕಾಯರಾದ ವ್ಯಕ್ತಿಗಳಿಗೂ ಪೂರ್ಣ 
ಉದ್ಯೋಗವನ್ನು ಒದಗಿಸುವುದು ಒಂದು ಬೃಹತ್‌ ಸಮಸ್ಯೆಯಾಗಿದೆ ಎಂಬದು 
ವಿಷಾದಪೂರ್ವಕವಾದರೂ ಒಸ್ಪಲೇಬೇಕಾದ ವಿಷಯ ಪ್ರಜಾಸಶ್ತಾತ್ಮಕವಾದ 
ಮತ್ತಾ ವುಜೀ ದೇಶದಲ್ಲಾಗಲೀ ಭಾರತದಂತೆ ಅತಿ ತ್ವರಿತವಾಗಿ ಜನಸಂಖ್ಯೆಯು 
ವೃದ್ಧಿಸುತ್ತಿಲ್ಲ ಹಾಗೂ ಇದೊಂದು ಬೃಹತ್‌ ಸಮಸ್ಯೆಯಾಗಿ ಉಳಿದಿಲ್ಲ. 

ದೇಶದಾದ್ಯಂತ ವಿದ್ಯಾಪ್ರಸಾರ ಭರದಿಂದ ಆಗುತ್ತಿದೆ. ಇದರೊಂದಿಗೆ 
ನಿರುದ್ಯೋಗ ಹೆಮ್ಮರವಾಗಿ ಬೆಳೆದು ಕಳವಳಕಾರಿಯಾಗುತ್ತಿದೆ. ಪ್ರತಿವರ್ಷ 
ಲಕ್ಪಾಂತರ ಮಂದಿ ವಿದ್ಯಾವಂತರು ನಿರುದ್ಯೋಗಿಗಳ ಸಾಲನ್ನು ಸೇರುತ್ತಿದ್ದು, ದೇಶ 
ಒಂದು ಕ್ಲಿಷ್ಟಕರವಾದ ಸ್ಥಿತಿಗೆ ಬಂದು ನಿಂತಿದೆ. ಸಹಸ್ರಾರು ಮಂದಿ ಪ್ರೌಢಶಾಲೆ 
ಗಳನ್ನು ಮುಗಿಸಿದವರು, ಪದವಿಪೂರ್ವ ವ್ಯಾಸಂಗ ಮಾಡಿದವರು, ಸದವೀಧರರು, 
ಹಾಗೂ ಸ್ನಾತಕೋತ್ತರ ಪದವೀಧರರು ತಮ್ಮ ಶಾಲಾ ಕಾಲೇಜುಗಳಿಂದ ಹೊರಬಂದು 
ಯೋಗ್ಯವಾದೆ ಉದ್ಯೋಗಗಳ ಅಭಾವವನ್ನು ಕಂಡು ನಿರಾಶರಾಗುತ್ತಿ ದ್ದಾರೆ. ದು 
ಸಂಗತಿ ಪ್ರತಿವರ್ಷ ತಪ್ಪದ ಘಟನೆಯಾಗಿದೆ. ಈ ಶತಮಾನದ ಎರಡನೆಯ ದಶಕದಲ್ಲೇ 
ಕೆಲವು ನಗರಗಳಲ್ಲಿ ಈ ಸಮಸ್ಯೆಯು ಕಾಣಿಸಿಕೊಂಡಿತ್ತು, ಮೂರನೆಯ ದಶಕದ 
ಕೊನೆಯ ವೇಳೆಗೆ ಬೃಹದಾಕಾರ ಶಾಳಿತು, ಅಂದಿನಿಂದ ಇಂದಿನವರಿಗೂ ಇದು ಒಂದು 
ಪ್ರಮುಖ ಸಮಸ್ಯೆಯಾಗಿಯೇ ಉಳಿದಿದೆ 

ವಿದ್ಯಾವಂತರಲ್ಲಾ ಗಲೀ, ಅವಿದ್ಯಾವಂತರಲ್ಲಾ ಗಲೀ ನಿರುದ್ಯೋಗವು ಒಂದು 
ದುರಂತ. ವಿದ್ಯಾವಂತರ ನಿರುದ್ಯೋಗ ನಿಜಕ್ಕೂ ಖೇದಕರ ಸಂಗತಿ. ಏಕೆಂದರೆ 
ಅವರಲ್ಲಿ ಆಶೋತ್ತರಗಳು ಜಾಗೃತಗೊಂಡಿರುತ್ತದೆ. ಅಲ್ಲದೆ ಅವರ ಪೋಷಕರು ಮತ್ತು 


೭೬ ಮಾನವಿಕ ಕರ್ಣಾಟಕ 


ಸರ್ಕಾರದವರು ಅವರ ವಿದ್ಯಾಭ್ಯಾ ಸಕ್ಸಾಗಿ ಸಾಕಷ್ಟು ಸಮಯವನ್ನೂ ಹಣವನ್ನೂ 


ವೆಚ್ಚ ಮಾಡಿರುತ್ತಾರೆ. ವಿದ್ಯಾರ್ಥಿಗಳು ಅಮೂಲ್ಯವಾದ ದೀರ್ಥಕಾಲವನ್ನು ಶಿಕ್ಷಣಕ್ಕೆ 
ಬಳಸಿರುತ್ತಾರೆ. ಈ ಕಾರಣದಿಂದ ವಿದ್ಯಾವಂತರು ನಿರುದ್ಯೋಗಿಗಳಾಗಿ ಸಭ್‌: 
ವುದು ಭಾರಿ ದುರಂತವಾಗುತ್ತದೆ. 

ವಿವಿಧ ವೃತ್ತಿಶಿಕ್ಷಣ ವಿಧಾನಗಳಲ್ಲಿ ತರಬೇತಿಯನ್ನು ಹೊಂದಿದ ಜನರ 
ಉತ್ಪಾದನೆಯ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಸಮಾಜದಲ್ಲಿ ಅವರಿಗಿರುವ ಬೇಡಿಕೆ 
ಕಡಮೆಯಾಗಿದೆ. ಅಂತಹವರ ಉತ್ಪಾದನಾ ಸಂಖ್ಯೆ ಮತ್ತು ಬೇಡಿಕೆಯಲ್ಲಿ ಪರಸ್ಪರ 
ಹೊಂದಾಣಿಕೆಯಾಗಲಿ, ಸಮತೂಕವಾಗಲಿ ಇಲ್ಲದೆ ವಿದ್ಯಾವಂತ ನಿರುದ್ಯೋಗಿಗಳ 
ಸಂಖ್ಯೆ ಹೆಚ್ಚಲು ಕಾರಣವಾಗಿದೆ, ಅನೇಕ ಪ್ರಜಾಸತ್ತಾತ್ಮಕ ದೇಶಗಳಲ್ಲಿ ಈ ಸಮಸ್ಯೆ 
ಅಲ್ಪಸ್ವಲ್ಪ ವಾಗಿದ್ದರೂ ನಮ ಳಿ ಯಷ್ಟು ಕೀವ್ರವಾಗಿಲ್ಲ. 

ಪಂಚವಾರ್ಹಿಕ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಾಗಿಫಿಂದಲೂ 
ನಿರುದ್ಯೋಗ ಸಮಸ್ಯೆಯು ಎರಡು ಮುಖ್ಯವಾದ ಅಂಶಗಳನ್ನು ಒಳಗೊಂಡಿದೆ 
ಎಂಬುದನ್ನು ಗುರುತಿಸಲಾಗಿದೆ. ದೇಶದಲ್ಲಿ ಜನಸಂಖ್ಯೆಯು ತ್ವರಿತಗತಿಯಲ್ಲಿ ವೃದ್ಧಿ 
ಸುತ್ತಿದ್ದು ಪ್ರತಿವರ್ಷವೂ ಅಧಿಕ ಸಂಖ್ಯೆಯಲ್ಲಿ ದೃಢಕಾಯರಾದ ಜನರು ಉದ್ಯೋಗಾ 
ಕಾಂಕ್ಷಿಗಳಾಗಿ ನಿಲ್ಲುತ್ತಾರೆ ಎಂಬುದು ಮೊದಲನೆಯ ಅಂಶ. ಇನ್ನೊಂದು, ಜನ 
ಸಂಖ್ಯೆ ಯ ಹೆಚ್ಚ ಳದಿಂದ ಕಂಡುಬರುವ ಅಧಿಕ ಸಂಖ್ಯೆಯ ಜನರಿಗೆ ಉದ್ಯೋಗ 
SA ವ ಬಗ್ಗೆ 6 ವ್ಯವಸ್ಥೆ ಗಿರುವ ಸಾಮಥ್ಯ ೯ದ ವಿಸ್ತಾರ, 

ಡೂ. ಯೋಜನೆಯನ್ನು ಹಹನಗ” ಸರ್ಕಾರವು ನಿರುದ್ಯೋಗ ಮತ್ತು 
ಅಪೂರ್ಣ ಉದ್ಯೋಗಕ್ಕೆ ಮುಂದಿನ ಕಾರಣಗಳನ್ನು ಕಂಡುಕೋಡಿತು. (1) ತ್ವರಿತ 
ಗತಿಯಲ್ಲಿ ಜನಸಂಖ್ಯೆ ಬೆಳೆಯುತ್ತಿರುವುದು, py ಗ್ರಾಮಾಂತರ ಪ್ರದೇಶಗಳಲ್ಲಿ 
ಅಸಂಖ್ಯಾ ತ ಆಯು ಸ್ವಲ್ಪ ಮಟ್ಟಿ ಗೆ ಉದ್ಯೋಗಾವಕಾಶ ನೀಡುತ್ತಿದ್ದ ಹಳೆಯ 
ಗ್ರಾ ಮಾ ಕೈಗಾರಿಕೆಗಳು. ಕಣ ರೆಯಾಗಿರುವುದು, (3) ಉದ್ಯೋಗ ದೃ ದ್ರ ಸ್ಟಿಯಿಂದ 
ಬೇಸಾಯೇತರ ಕ್ಷೇತ್ರವನ್ನು ಸಾಕಷ್ಟು ಅಭಿವೃದ್ಧಿ ಪಡಿಸದೇ ನುತ ಮತ್ತು 
(4) ದೇಶದ ವಿಭಜನೆಯ ತವ ಭಾರಿ ಪ್ರ ಮಾಣದಲ್ಲಿ ಜನರು ಸ್ಕಾ ನಪಲ್ಲಟ 
ಗೊಂಡಿರುವುದು. 

ಪಂಚವಾರ್ಷಿಕ ಯೋಜನಾವಧಿಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಪ ಪ್ರಗತಿಪರ ಕಾರ್ಯ 
ಗಳು ನಡೆದು ಲಕ್ಷಾಂತರ ಮಂದಿಗೆ ಉದ್ಯೋಗಾವಕಾಶಗಳು ಸಿಕ್ಕಿದರೂ ನಿರುದ್ಯೋಗ 
ಸಮಸ್ಯೆ ಕಡಮೆಯಾಗಲಿಲ್ಲ. ಪ ರ್ರಥಮ ಪಂಚವಾರ್ಷಿಕ ಯೋಜನೆಯ ಅಂತ್ಯದ ವೇಜಿಗೆ 
50 ಲ್ಕ್ಷ ಮಂದಿ ನಿರುದ್ಯೋಗಿಗಳು, ಎರಡನೆಯ ಯೋಜನೆಯ ಅಂತ್ಯದ ವೇಳೆಗೆ 
90 ಲಕ್ಷ ಮಂದಿ ನಿರುನ್ಯೋಗಿಗಳು ಮತ್ತು 3ನೇ ಯೋಜನೆಯ ಅಂತ್ಯದ ವೇಳೆಗೆ 
130 ಲಕ್ಷ ನಿರುದ್ಯೋಗಿಗಳೂ ಇದ್ದರು. 4ನೇ ಯೋಜನಾಂತ್ಯದಲ್ಲಿ ಫಸ ಸಂಖ್ಯೆ 
280 ಲಕ್ಷಕ್ಕೆ ಏರಿತ್ತು. ಆದಕೆ ಇಂದು. ಈ ಸಂಖ್ಯೆ ದ್ವಿಗುಣವಾಗಿದೆ. 1974ರ ವೇಳೆಗೆ 


ನ ವ sie ET avs 


ವಿದ್ಯಾವಂತ ನಿರುದ್ಯೋಗ ೭೭ 


ದೇಶದಲ್ಲಿ ನಿರುದ್ಯೋಗ ಶೇಕಡ 25 ರಸ್ಟಿತ್ತು. ಈ ನಿರುದ್ಯೋಗಿಗಳಲ್ಲಿ ವಿದ್ಯಾ 
ವಂತರ ನಿರುದ್ಯೋಗವೂ ಗಣನೀಯವಾಗಿ ಹೆಚ್ಚುತ್ತಿ ಜಿ. ವರ್ಷಕ್ಕೆ ಲಕ್ಷಾಂತರ ಮಂದಿ 
ವಿದ್ಯಾವಂತರು ನಿರುದ್ಯೋಗಿಗಳಾಗುತ್ತಿ ದ್ಹಾರೆ. ಯೋಜನಾ ಆಯೋಗದ ಒಂದು 
ಅಂದಾಜಿನಂತೆ 1980ರ ಆರಂಭದಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳ ಸಂಖ್ಯೆ 37 
ಲಕ್ಷವಿತ್ತು. ಇದರಲ್ಲಿ ಮೂರರಲ್ಲೆರಡು ಭಾಗ ಪ್ರೌಢಶಿಕ್ಷಣ ಮುಗಿಸಿದವರೇ. 
1978ರ ಅಂತ್ಯದಲ್ಲಿ ದೇಶದಲ್ಲಿರುವ 450ಕ್ಕೂ ಹೆಚ್ಚು ಉದ್ಯೋಗ ವಿನಿಮಯ 
ಕೇಂದ್ರಗಳಲ್ಲಿ 73 ಲಕ್ಷ ವಿದ್ಯಾವಂತ ನಿರುದ್ಯೋಗಿಗಳು ತಮ್ಮ ಹೆಸರನ್ನು ನೊಂದಾಯಿ 
ಸಿದ್ದರು. ಇವರಲ್ಲಿ ಪೌಢ ಹಂತ ಮುಗಿಸಿದವರು 40 ಲಕ್ಷ, ಪದವಿ ಪೂರ್ವಹಂತ 
ಮುಗಿಸಿದವರು 10 ಲಕ್ಷ, ಪದವೀಧರರು 13 ಲಕ್ಷ್ಮ ಉನ್ನತ ಪದವಿ ಪಡೆದವರು 10 
ಸಹೆಸ್ರೆಮಂದಿ. ನಿದ್ಯಾವಂತ ಉದ್ಯೋಗಾಕಾಂಕ್ಷಿ ಯರ ಸಂಖ್ಯೆಯು ಅಂತಹ 
ಒಟ್ಟು ಜನಸಂಖ್ಯೆಯ ಶೇಕಡ 16ರಸ್ಟಿದೆ.* 
ದೇಶದಲ್ಲಿ ಉದ್ಧೋಗಾಕಾಂಕ್ಷಿಗಳ ಸಂಖ್ಯೆ ಎಸ್ಟಿದೆ. ಎಂಬುದರ ಅಂದಾಜು 
ಈ ಕೆಳಕಂಡ ಕೋಷ್ಮಕದಲ್ಲಿ ಕೊಟ್ಟಿರುವ ಅಂಕಿಅಂಶಗಳನ್ನು ಪರಿಶೀಲಿಸಿದಾಗ ನಮಗೆ 
ತಿಳಿದು ಬರುತ್ತದೆ. ದೇಶದ ವಿವಿಧ ಉದ್ಯೋಗ ವಿನಿಮಯ ಕೇಂದ್ರಗಳಲ್ಲಿ ತಮ್ಮ 
ಹೆಸರುಗಳನ್ನು ನೊಂದಾಯಿಸಿಕೊಂಡಿರುವ ಉಜ್ಯೋಗಾಕಾಂಕ್ಷಿಗಳನ್ನು ವಿವಿಧ 
ಉದ್ಯೋಗ ಕ್ಷೇತ್ರಗಳಿಗನುಗುಣವಾಗಿ ವಿಂಗಡಿಸಿ ಪ್ರತಿಯೊಂದು ಉದ್ಯೋಗ ಕ್ಷೇತ್ರದಲ್ಲಿ 
1985ನೇ ಇಸವಿಯ ಡಿಸೆಂಬರ್‌ 31ನೇ ತಾರೀಖಿನವರೆಗೂ ತಮ್ಮ ಹೆಸರುಗಳನ್ನು 
ನೊಂದಾಯಿಸಿಕೊಂಡಿದ್ದ ಅಭ್ಯರ್ಥಿಗಳ ಸಂಖ್ಯೆಯನ್ನು ಪ್ರ ಕೋಷ್ಮಕದಲ್ಲಿ ಕೊಡ 
ಲಾಗಿದೆ. ಉದ್ಯೋಗವಿನಿಮಯ ಕೇಂದ್ರಗಳ ದಾಖಲೆಗಳಲ್ಲಿ ವಿನಿಧ ಉದ್ಯೋಗ 
ಕ್ಷೇತ್ರಗಳಲ್ಲಿ ತಮ್ಮ ಹೆಕರುಗಳನ್ನು ನೊಂದಾಯಿಸಿಕೊಂಡಿದ್ದ ಅಭ್ಯರ್ಥಿಗಳ ಸಂಖ್ಯೆ 


ಸ್ತ್ರ 


* ಎಂ. ಎನ್‌, ರಾಮಚಂದ್ರ ಜೋಯಿಸ್‌, ಐ. ನರಹರಿ: ಆಧುನಿಕ ಭಾರತೀಯ ಶಿಕ್ಷಣ: 

ಛ್‌ ಪಟ ಸ 
ತಿರುವುಗಳು ಮತ್ತು ಸಮಸ್ಯೆಗಳು, ಗೀತಾ ಬುಕ್‌ ಹೌಸ್‌, ಮೈಸೂರು 1983 ಪುಟ ಸಂಖ್ಯೆ 
180-181, 


೭೮ ಮಾನವಿಕ ಕರ್ಣಾಟಕ 


RTT 31ನೇ ಡಿಸೆಂಬರ್‌ 
ಉದ್ಯೋಗ ಗುಂಪುಗಳಂ ಪ ಲ ಮೊತ್ತದ 
ಸಾಂ ಗಳ ನ) ಶೇಕಡವಾರು 
1. ವೃತ್ತಿಪರ, ತಾ ಇಂತ್ರಿಕ ಹಾಗೂ ಸಂಬಂಧೀ ಕ್ಷೇತ್ರ 
ಗಳಲ್ಲಿ ಉದ್ಯೋಗಿಗಳು 1215.2 4.0 ' 
2. ಆಡಳಿತಗಾರರು, ಕಾರ್ಯನಿರ್ವಾಹಕರು, 
ವ್ಯವಸ್ಥಾಪಕರು 8.8 — 
3. ಗುಮಾಸ್ತರು, ಮತ್ತು ಸಂಬಂಧೀ ಉದ್ಯೋಗಿಗಳು 1198.2 4.6 
4. ಮಾರಾಟಗಾರರು 5.6 ಎಮಿ 
5, ಕೈತರು, ಮೀನುಗಾರರು, ಬೇಟೆಗಾರರು, ಲೆಕ್ಕ 
ಪಶ್ರಗಳನ್ನು ಇಡುವ ಉದ್ಯೋಗಿಗಳು 76.8 0.3 
6. ಸಾರ್ವಜನಿಕ ಸೇವೆಗಳಲ್ಲಿ ತೊಡಗುವವರು 532.9 2.0 
7. ಉತ್ಪಾದನೆ ಮತ್ತು ಸಿಬ್ಬಂದಿ ಉದ್ಯೋಗಗಳಲ್ಲಿ 
ತೊಡಗುವವರು, ಸಾರಿಗೆ ಮತ್ತು ಸಾಮಾನು 
ಸರಂಜಾಮುಗಳ ಕೆಲಸ ಮಾಡುವವರು ಮತ್ತು | 
ಕಾರ್ಮಿಕರು 2065.9 7.9 | 
8. ಉದ್ಯೋಗಗಳಿಗನುಗುಣವಾಗಿ ವಿಭಾಗಿಸಲ್ಪಡುವ 3 
ಉದ್ಯೋಗಾಕಾಂಕ್ಷಿಗಳು 4 
(ಅ) ಎಸ್‌.ಎಸ್‌.ಎಲ್‌.ಸಿ. ಗಿಂತ ಕೆಳಗಿನ ಮಟ್ಟ 4 
ಶಿಕ್ಷಣವನ್ನು ಪಡೆದಿರುವವರು 
(ಅನಕ್ಷರಸ್ಥರೂ ಸೇರಿದಂತೆ) 9360.8 35.6 
(ಆ) ಎಸ್‌,ಎಸ್‌.ಎಲ್‌.ಸಿ.ಗಿಂತ ಮೇಲ್ಮಟ್ಟದ ' 
ಆದರೆ ಪದವೀಧರರಲ್ಲದವರು 9940.8 37.8 | 
(ಇ) ಪದವೀಧರರು ಮತ್ತು ಅದಕ್ಕಿಂತ 
ಉನ್ನತ ಶಿಕ್ಷಣ ಪಡೆದಿರುವವರು 1865.4 FR 


೫ ಒಟ್ಟು 26,269.9೨ 100.0 


ಮೂಲ: ಭಾರತ ಸರ್ಕಾರದ ಪ ಪ್ರಚಾರ ಮತ್ತು ವಾರ್ತಾ ಇಲಾಖೆಯ ಪ್ರಕಟನಾ 
ವಿಭಾಗದ ಬಿಡುಗಡೆ, “ಬೂ 1988, 


ಈ ಮೇಲೆ ಕೊಬ್ಬಿ ರುವ ಅಂಕಿ-ಅಂಶಗಳು ವಿದ್ಮಾವಂತ ನಿರುದ್ಯೋಗ ಸಮಸ್ಯೆ ಯ 
ಬಗ್ಗೆ ಒಂದು ಸಮಗ ಗ್ರವೂ ಸಂಪೂರ್ಣವೂ ಆದ ನೋಟವನ್ನು ನೀಡುವುದಿಲ್ಲವೇನೋ 


ವಿದ್ಯಾವಂತ ನಿರುದ್ಯೋಗ ೭೯ 


ನಿಜ, ಇದಕ್ಕೆ ಕಾರಣಗಳುಂಟು, ಈ ದೇಶದಲ್ಲಿರುವ ಉದ್ಯೋಗಾಕಾಂಕ್ಷಿಗಳೆಲ್ಲರೂ 
ಉದ್ಯೋಗವಿನಿಮಯ: ಕೇಂದ್ರಗಳಲ್ಲಿ ತಮ್ಮ ಹೆಸರುಗಳನ್ನು ನೊಂದಾಯಿಸಿಕೊಂಡಿರುವ 
ವರೆಂದು, ಉದ್ಯೋಗವಿನಿಮಯ ಕೇಂದ್ರಗಳಲ್ಲಿ ತಮ್ಮ ಹೆಸರುಗಳನ್ನು ನೊಂದಾಯಿಸಿ 
ಕೊಂಡಿರುವವರೆಲ್ಲಾ, ಸಂಪೂರ್ಣ ನಿರುದ್ಯೋಗಿಗಳೆಂದಾಗಲೀ ನಾವು ಭಾವಿಸಬಾರದು. 
ಈಗಾಗಲೇ ಯಾವುದೋ ಉದ್ಯೋಗದಲ್ಲಿ ಇದ್ದು ಇನ್ನೂ ಉನ್ನಶ ಉದ್ಯೋಗವನ್ನು 
ಅಸೇಕ್ಷಿಸುತ್ತಿರುವವರೂ ತಮ್ಮ ಹೆಸರುಗಳನ್ನು ವಿನಿಮಯ ಕೇಂದ್ರಗಳಲ್ಲಿ 
ನೊಂದಾಯಿಸಿಕೊಂಡಿರಬಹುದು, ಆದರೆ ಉದ್ಭ್ಯೋಗಾಕಾಂಕ್ಷಿಗಳ ಸಂಖ್ಯೆ ಒಂದು 
ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಏರುತ್ತಾ ಹೋಗುತ್ತಿರುವುದಂತೂ ನಿಜ. ಮೇಲಿನ 
ಕೋಷ್ಟಕದಲ್ಲಿ ಕೊಟ್ಟಿರುವ ಅಂಕಿ-ಅಂಶಗಳು ಈ ದೇಶದಲ್ಲಿನ ನಿರುದ್ಯೋಗ ಪರಿಸ್ಥಿತಿ 
ಮುಂಬರುವ ವರುಷಗಳಲ್ಲಿ ಎಷ್ಟು ಗಂಭೀರವಾಗಬಹುದೆಂಬುದನ್ನು ಅಂದಾಜು 
ಮಾಡಲು ನಮಗೆ ನೆರವಾಗುತ್ತದೆ. 
ವಿದ್ಯಾವಂತರಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚುತ್ತ ಹೋಗುತ್ತಿರುವುದಕ್ಕೆ 
ಪ್ರಸಕ್ತ ಶಿಕ್ಷಣ ವ್ಯವಸ್ಥೆಯೇ ಒಂದು ರೀತಿಯಲ್ಲಿ ಕಾರಣವಾಗಿದೆ. ಎನಿಸದೆ 
ಹೋಗುವುದಿಲ್ಲ, ಪ್ರಸಕ್ತ ಶಿಕ್ಷಣವು ವ್ಯಕ್ತಿಗಳನ್ನು ಉದ್ಯೋಗಕ್ಕೆ ಅರ್ಹರನ್ನಾಗಿ 
ಮಾಡುವುದಿಲ್ಲವಷ್ಟೇ ಅಲ್ಲದೆ ಅವರಾಗಿಯೇ ಆಯ್ಕೆಮಾಡಿದ ವಿವಿಧ ಕಸಬುಗಳ ಬಗ್ಗೆ 
ಬಲವಾದ ತಿರಸ್ಕಾರ ಬೆಳೆಸಿ ಅನರ್ಹರನ್ನಾಗಿಯೂ ಮಾಡುವಂತೆ ತೋರುತ್ತದೆ. 
ಯಾವುದೇ ನಿರುದ್ಯೋಗವಾದರೂ ಸಾಮಾಜಿಕ ನಷ್ಟವೇ ತಾನೇ, ನೀಡಿದ ಶಿಕ್ಷಣಕ್ಕೆ 
ಸಾಮಾಜಿಕ ಪ್ರತಿಫಲವೂ ಉನ್ನತ ಮಟ್ಟಿ ಗಳಿಗಿಂತ ಕೆಳಗಿನ ಹಂತದ ಶಿಕ್ಷಣದಿಂದ ಅತಿ 
ಹೆಚ್ಚು ಎಂಬುದಾಗಿ ಅನೇಕ ಪರಿಣಿತರ ಅಂದಾಜು. ಪ್ರಾಥಮಿಕ ಶಿಕ್ಷಣದ ಪ್ರತಿಫಲವು 
ಅತಿ ಹೆಚ್ಚು. ಪ್ರೌಢ ಶಿಕ್ಷಣದ ಪ್ರತಿಫಲವು ಸಾಕಷ್ಟು ಉತ್ತಮ ಹಾಗೂ 
ಉನ್ನತ ಶಿಕ್ಷಣದ ಪ್ರತಿಫಲವು ಕಡಮೆ ಎಂದು ಸಾಮಾನ್ಯವಾಗಿ ವಾದಿಸಲಾಗುತ್ತ ದೆ. 
ಹೀಗಾಗಿ ಉನ್ನತ ಶಿಕ್ಷಣಕ್ಕೆ ಪ್ರವೇಶವನ್ನು ನಿಯಂತ್ರಿಸಿ ಕೌಶಲಗಳ ಅಭಿವೃದ್ಧಿ 
ಹಾಗೂ ಆರ್ಥಿಕ ರಂಗದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ವೃತ್ತಿ ಶಿಕ್ಷಣವನ್ನು 
ನೀಡುವ ವ್ಯವಸ್ಥೆ ಮಾಡಬೇಕಾಗಿದೆ. 
ನಿರುದ್ಯೋಗ ಈಗಾಗಲೇ ವಿದ್ಯಾವಂತರಲ್ಲಿ ಅರ್ಥಿಕ ಹಾಗೂ ಸಾಮಾಜಿಕ 
ಅಭದ್ರತೆಯನ್ನು ಉಂಟುಮಾಡಿದೆ. ಸಮಾಜದ ಬುದ್ಧಿ ಜೀವಿವರ್ಗಕ್ಕೆ ಬಂದೊದಗಿರುವ 
ಈ ದುಃಸ್ಥಿತಿ ಅಂತಿಮವಾಗಿ ಸಮಾಜಕ್ಕೆ ಮುಳುವಾಗುತ್ತದೆ. ಯಾವ ಒಂದು ವಿಶಿಷ್ಟ 
ಕಾರ್ಯಕ್ಕಾಗಿ ಒಬ್ಬ ವ್ಯಕ್ತಿಗೆ ಶಿಕ್ಷಣ ತರಬೇತಿಗಳನ್ನು ಹಣ, ಶ್ರಮ ಮತ್ತು 
ಕಾಲವ್ಯಯ ಮಾಡಿ ನೀಡಲಾಗುತ್ತದೋ, ಯಾವ ವ್ಯಕ್ತಿಯು ಆ ಕಾರ್ಯಕ್ಕಾಗಿ 
ವಿಶೇಷ ಜ್ಞಾನ ಕೌಶಲಗಳನ್ನು ಬೆಳೆಸಿಕೊಂಡಿರುತ್ತಾನೋ ಮತ್ತು ಯಾರಿಗೆ ಆ 
ಕಾರ್ಯವು ಜೀವನ ವೃತ್ತಿಗೆ ಎಡೆಮಾಡಿಕೊಡುತ್ತದೋ ಅಂತಹ ವ್ಯಕ್ತಿಗೆ ಸೂಕ್ತ 
ಕುಶಲತೆಗಳ ಅಭ್ಯಾಸಕ್ಕೆ ಆಸ್ಕದ 
ಉದ್ಯೋಗದ ಅವಕಾಶವಿಲ್ಲದಿದ್ದರೆ ಆತನಿಗೆ ಜ್ಞ್ಯಾನ ವ ಡಾ ಛಡಿ 


೮೦ ಮಾನವಿಕ ಕರ್ಣಾಟಕ 


ವಿಲ್ಲವಾಗುತ್ತದೆ. ತೀರ ಪ್ರತಿಭಾವಂತ ವಿದ್ಯಾವಂತರು ಉದ್ಯೋಗಾವಕಾಶಗಳನ್ನು | 
ಅರಸಿಕೊಂಡು ವಿದೇಶಗಳಿಗೆ ಹೋಗುತ್ತಾರೆ. ಇದರಿಂದ ದೇಶಕ್ಕೆ ಆಪಾರ ನಷ್ಟ. ಕ 
ಇವರ ವಿದ್ಯಾಭ್ಯಾಸ ಮತ್ತು, ತರಬೇತಿಗಾಗಿ ರಾಷ್ಟ್ರ ಅಪಾರವಾದ ಹಣವನ್ನು ವೆಚ್ಚ ' 
ಮಾಡಿರುತ್ತದೆ. ಆದರೆ ಅದರ ಫಲ ಸಿಗುವುದು ವಿದೇಶಗಳಿಗೆ. ನಮ್ಮಲ್ಲಿಯೇ ' 
ಅಂತಹವರನ್ನು ಉಳಿಸಿಕೊಳ್ಳುವಷ್ಟು ಸಂಖ್ಯೆಯಲ್ಲಿ ಆಕರ್ಷಕ ಉದ್ಯೋಗಗಳಿಲ್ಲ. 3 
ದೇಶಪ್ರೇಮದಿಂದ ಹೆಚ್ಚು ಆಕರ್ಷಕವಲ್ಲದ ಸಂಬಳದಲ್ಲಿ ತೊಡಗಿರುವ ಪ್ರತಿಭಾವಂತರೂ ' 
ಇದ್ದಾರೆ. ಪ್ರತಿಭಾಷಲಾಯನಕ್ಕೆ ಒಳಗಾಗುವವರು ಕೇವಲ ಹಿಡಿಯಷ್ಟು ಮಂಡಿ, ' 
ಆದರೆ ಬಹುತೇಕ ಮಂದಿಯ ಉದ್ಯೋಗ ಸಮಸ್ಯೆ ಹಾಗೆಯೇ ಉಳಿಯುತ್ತದೆ. A 

ಇಂತಹವರ ಅತೃಪ್ತಿ ಹೆಚ್ಚುತ್ತದೆ. ಅವರು ಹತಾಶರಾಗುತ್ತಾರೆ. ಅವರು 
ಸಮಾಜದ ಸುಭದ್ರತೆಗೆ ಗಂಡಾಂತರ ತರುವ ಸಮಾಜ ವಿರೋಧೀ ಕೃತ್ಯಗಳಿಗೆ 
ಇಳಿದರೆ ಅದರಲ್ಲಿ ಸೋಜಿಗವೇನೂ ಇಲ್ಲ. ಕೆಲವರ್ಷಗಳ ಹಿಂದೆ ನಡೆದ ನಕ್ಸಲೀಯರ 
ಬಂಡಾಯಕ್ಕೆ ವಿದ್ಯಾವಂತ ನಿರುದ್ಯೋಗವೂ ಒಂದು ಕಾರಣ, ಇಂತಹ ಇನ್ನಿತರ ಕ್ಯ 
ವ್ಯಾಪಕವಾದ ಘಟನೆಗಳು ಜರುಗುವ ಮೊದಲೇ, ಪರಿಸ್ಥಿತಿ ಕೈತಪ್ಪಿ ಹೋಗುವ ' 
ಮೊದಲೇ ಈ ಸಮಸ್ಯೆಗೆ ಪರಿಹಾರವನ್ನು ತ್ವರಿತವಾಗಿ ಕಂಡುಹಿಡಿಯಬೇಕಾಗಿದೆ, ' 
ಪರಿಹಾರ ಸೂಚಿಸುವ ಮೊದಲು ಈ ಸಮಸ್ಯೆಗೆ ಕಾರಣವನ್ನು ಕಂಡುಹಿಡಿಯ ' 
ಬೇಕಾದ ಅಗತ್ಯವಿದೆ. p 


ನಿದ್ಯಾವಂತ ನಿರುದ್ಯೋಗಕ್ಕೆ ಕಾರಣಗಳು: 


ಜ್ಞಾನದ ವಿವಿಧ ಶಾಖೆಗಳಲ್ಲಿ ಬಹುವೇಗವಾಗಿ ವಿಶೇಷ ಬೆಳವಣಿಗೆಗಳಾಗುತ್ತಿವೆ. 
ವಿದ್ಯಾರ್ಥಿಯನ್ನು, ತಾನು ಅಭ್ಯಸಿಸಬೇಕಾದ ವಿಷಯಗಳನ್ನು ಬಹುಮುಂದಾಗಿಯೇ ' 
ಆಯ್ಕೆ ಮಾಡಿಕೊಳ್ಳಲು ಆದೇಶಿಸಲಾಗುತ್ತದೆ. . ಯುವಕ ಯುವತಿಯರು ತಮ್ಮ $ 
ನಿಜಶಕ್ತಿ ಮತ್ತು ಸಾಮಥಣ್ಯಗಳನ್ನು ಗುರುತಿಸಿಕೊಳ್ಳುವ ಸಾಮರ್ಥ್ಯ ಪಡೆಯುವ 
ಮೊದಲೇ ಈ ಆಯ್ಕೆಗಳನ್ನು ಅಕಾಲಿಕವಾಗಿ ಹಾಗೂ ಬಹು ಮುಂಚಿತವಾಗಿಯೇ } 
ಮಾಡಬೇಕಾದ ಪರಿಸ್ಥಿತಿ ಇಂದು ಬಂದೊದಗಿದೆ. ಸ 

ಅನೇಕ ಸಂದರ್ಭಗಳಲ್ಲಿ ಮಕ್ಕಳ ಶೈಕ್ಷಣಿಕ ಹಾಗೂ ವೃತ್ತಿಯ ಆಯ್ಕೆಯನ್ನು ' 
ಪೋಷಕರೇ ನಿರ್ಧರಿಸುತ್ತಾರೆ, ತಮ್ಮ ಮಕ್ಕಳ ಸರವಾಗಿ ಅವರೇ ತೀರ್ಮಾನವನ್ನು 
ಕೈಗೊಳ್ಳುತ್ತಾರೆ. ದುರದೃಷ್ಟಕರವಾದ ವಿಚಾರವೆಂದರೆ ತಮ್ಮ ಮಕ್ಕಳ ಇಷ್ಟಾ 
ನಿಸ್ವಗಳು, ನಿಜ ಸಾಮರ್ಥ ಸ ಮುಂತಾದ ಅಗತ್ಯ ವಿಚಾರಗಳನ್ನು ಅವರು ಗಮನಕ್ಕೆ 
ತಂದುಕೊಳ್ಳುವುದಿಲ್ಲ. ಇದು ವಿದ್ಯಾವಂತ ಹಾಗೂ ವಿದ್ಯಾವಂತರಲ್ಲದ ಪೋಷಕ 
ವರ್ಗಕ್ಕೆ ಅನ್ವಯಿಸುವ ಮಾತು, ಮಗು ಮುಂಜಿ ಕೈಗೊಳ್ಳಬೇಕಾದ ಜೀವನ 
ವೃತ್ತಿಗೆ ಈ ಆಯ್ಕೆಯೇ ತಳಪಾಯವಾಗುತ್ತದೆ. ಅಪ್ರಬುದ್ಧ ಆಯ್ಕೆ ಮುಂಜಿ ' 
ಆತನ ನಿರುದ್ಯೋಗ ಸಮಸ್ಯೆಗೆ ಕಾರಣವಾಗುತ್ತದೆ. ಪೋಷಕರನೇಕರಿಗೆ ತಮ್ಮ 


ವಿದ್ಯಾವಂತ ನಿ ರುದ್ಕೋ ಗ ೮೧ 


ಮಕ್ಕಳು ಸದವೀಧರರಾಗಬೇಕೆಂಬ ಮಿಥ್ಯಾವ್ಯಾಮೋಹವಿದೆ, ಇದೊಂದು ಸಾಮಾಜಿಕ 
ಸ್ಥಾನಮಾನದ ಚಿಹ್ನೆ ಎಂಬ ಹಮ್ಮು. ಅದರ ಫಲಿತಾಂಶ ಹಿತಕರವಲ್ಲದ ಉದ್ಯೊಗ. 

ಇಂದಿನ ಶಿಕ್ಷಣ ಪದ್ಧತಿ ಮಕ್ಕಳಲ್ಲಿ ಗೌರವವನ್ನು ಬೆಳೆಸಲು ಸಹಾಯಕವಾಗಿಲ್ಲ. 
ಕಡಿಮೆ ದೈಹಿಕ ಶ್ರಮದ ಕೆಲಸಗಳ ಕಡೆಗೇ ವಿದ್ಯಾವಂತರು ಹೆಚ್ಚು ಆಸೆಹಡುವಂತೆ 
ಮಾಡಿದೆ. ಇತ್ತೀಚೆಗೆ ಅವರಲ್ಲಿ ಈ ಮನೋಭಾವ ಕಡಿಮೆಯಾಗುತ್ತಿದೆ. ಆದರೂ 
ವಿದ್ಯಾವಂತರ ನಿರುದ್ಳೋಗಕ್ಕೆ ಇದೊಂದು ಕಾರಣವಾಗಿಜಿ. ತಮ್ಮ ಶಿಕ್ಷಣಾನುಭವ 
ಕ್ಕಿಂತ ಕಡಮೆ ದರ್ಜೆಯ ಉದ್ಯೋಗಗಳನ್ನು ಅನೇಕರು ಇಷ್ಟಪಡುವುದಿಲ್ಲ. "ನಾನು 
ಇದುವರೆಗೆ ಕಲಿತಿದ್ದರ ಪ್ರಯೋಜನವಾಗಬೇಡವೇ ?' ಎಂಬ ಪ್ರಶ್ನೆ ಅವರನ್ನು 
ಕಾಡುತ್ತದೆ. ಸಾಮಾಜಿಕ ಸ್ಥಾನಮಾನ ಅವರಿಗೊಂದು ಮೌಲಿಕ ಪ್ರಶ್ನೆ ಯಾಗಿದೆ. 

ಪ್ರಸಕ್ತ ಶಿಕ್ಷಣ ಪದ್ಧತಿ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಉದ್ಯೋಗವನ್ನು ಕೈ 
ಗೊಳ್ಳುವ ಆತ್ಮವಿಶಾ ಎ_ಸವನ್ನು ಮೂಡಿಸಲು ವಿಫಲವಾಗಿದೆ. ಸ್ವಾವಲಂಬನೆಯ 
ಯತ್ನಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ, ಸೂಕ್ತ ತರಬೇತಿ ಹಾಗೂ 
ಸಾಹಸಮನೋಭಾವನೆಯನ್ನು ಅದು ಉಂಟುಮಾಡುತ್ತಿಲ್ಲ. ಇಂತಹ ಸಾಹಸ 
ಕೈಗೊಳ್ಳಲು ಸಮಾಜದಲ್ಲಿರುವ ಅವಕಾಶಗಳ ಬಗ್ಗೆ ತಿಳಿವಳಿಕೆಯನ್ನೂ ಅದು 
ಒದಗಿಸುತ್ತಿಲ್ಲ. 

ಶಿಕ್ಷಣ ಮಟ್ಟದಲ್ಲಿ ಕಳವಳಕಾರಿಯಾಗಿ ಇಳಿಯುತ್ತಿರುವ ಗುಣದರ್ಜೆಯೂ 
ನಿರುದ್ಯೋಗಕ್ಕೆ ಅಪ್ರತ್ಯಕ್ಷವಾಗಿ ಕಾರಣವಾಗಿದೆ. ಸರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು 
ಪಡೆದವರಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ನೌಕರಿಗಳಿಗೆ ಪ್ರವೇಶ ಹೆಚ್ಚು ಕಪ್ಟವಾಗುವು 
ದಿಲ್ಲ. ಆದರೆ ಇಂತಹವರ ಸಂಖ್ಯೆ ಕಡಮೆಯಿರುತ್ತದೆ. ಶಿಕ್ಷಣ ಮಟ್ಟಿ ಇಳಿಯುತ್ತಿದ್ದು 
ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳ ಅಭಿವ್ಯಕ್ತಿಯು ತೀರಾ ಸಾಮಾನ್ಯದರ್ಜೆಯದಾಗುತ್ತಿದೆ. 


ವಿದ್ಯಾವಂತರ ನಿರುದ್ಯೋಗಕ್ಕೆ ಒಂದು ಮಾನಸಿಕ ಕಾರಣವೂ ಇದೆ. ತಮ್ಮ 
ವಾಸಸ ಳಗಳಿಂದ ಬಹುದೂರದ ಪ್ರದೇಶಗಳಲ್ಲಿ ಆಥವಾ ಗ್ರಾಮಿಾಣ ಪ್ರದೇಶಗಳಲ್ಲಿ 
ಉದ್ಯೋಗಾವಕಾಶಗಳಿದ್ದರೂ ಬಹುಮಂದಿ ಹೋಗಲೊಪ್ಪು ವುದಿಲ್ಲ. ಅದೇ ನಗರ 
ಪ್ರದೇಶಗಳಿಗೆ ಅನುಕೂಲಗಳಿರುವ ಕಡೆಗೆ ಉದ್ಯೋಗವನ್ನರಸಿ ಹಿಂಡುಹಿಂಡಾಗಿ 
ನುಗ್ಗುವುದೂ ಇದೆ. ಇವುಗಳಿಂದ ವಿದ್ಯಾವಂತ ನಿರುದ್ಯೋಗಿಗಳ ಸಂಖ್ಯೆ ಕೆಲಪ್ರದೇಶ 
ಗಳಲ್ಲಿ ಕೇಂದ್ರೀಕೃತವಾಗ್ಯವಂತಾಗಿದೆ. 

ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಯ ಶಿಕ್ಷಣಾರ್ಹತೆಗಿಂತ ಶಿಕ್ಷಣೇತರ ಕಾರಣಗಳು 
ಉದ್ಯೋಗಕ್ಕೆ ಆಯ್ಕೆ ನಡೆಯುವಾಗ ಪ್ರಭಾವ ಬೀರುತ್ತವೆ ಇದರಿಂದ ಅರ್ಹ 
ಅಭ್ಯರ್ಥಿಗಳಿಗೆ ಉದ್ಯೋಗ ವಂಚನೆಯಾಗಿ ಹತಾಶಮನೋಭಾವ ಬೆಳೆಯುತ್ತದೆ. 

ಸಂಚವಾರ್ಹಿಕ ಯೋಜನಾವಧಿಗಳಲ್ಲಿ ಅಭಿವೃದ್ಧಿಕಾರ್ಯಗಳು ನಡೆದದ್ದೇನೋ 
ನಿಜ, ಆದರೆ ವಿವಿಧ ಕ್ಷೇತ್ರಗಳ ಯೋಜನೆಯು. ವಿದ್ಯಾವಂತ ನಿರುದ್ಯೋಗಿಗಳ 

6 


೮೨ ಮಾನವಿಕ ಕರ್ಣಾಟಕ 


ಸಕಕ ಗಮನಕೊಟ್ಟದ್ದು ಸಾಲದು. ದೇಶದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ 
ಮತ್ತು ಶೈಕ್ಷಣಿಕ ವೂ ಸು ಹೊಂದಾಣಿಕೆಯಿಲ್ಲದೆ ಏರುಪೇರಾಗಿದೆ, 

ಕ್ಷಣಿಕ ಹಾಗೂ ವೃತ್ತಿ ಸಂಬಂಧವಾದ ಅನೇಕ ಉಪಯುಕ್ತ ವಿಚಾರಗಳನ್ನು 
ತಿಳಿಸುವ ಮಾಹಿತಿಗಳ ನ್ನ ಮಾಹಿತಿ ಬೇಕಾದ ವ್ಯಕ್ತಿಗೆ ತನಗೇನು 
ಬೇಕೆಂಬುದು ಸ್ಪಷ್ಟವಿಲ್ಲ, ಹಾಗೆಯೇ ಒದಗಿಸಬೇಕಾದವರ ಬಳಿ ಸೂಕ್ಷವೂ, ಪರಿ 
ಪೂರ್ಣವೂ ul FS: ಇಲ್ಲ ಫಲಿತಾಂಶವೆಂದರೆ ವಿದಾ ರ್ಥಿಯು ತನ್ನ 
ಶೈಕ್ಷಣಿಕ ಹಾಗೂ ಉದ್ಯೋಗ ಸಂಬಂಧವಾದ ಆಯ್ಕೆಯನ್ನು ತೃಫಿ ಕರವಲ್ಲದ ತಳ. 
ಹೆದಿಯ ಮೇಲೆ ಮಾಡಬೇಕಾಗಿದೆ. 


ನಿದ್ಯಾವಂಶ ನಿರುದ್ಯೋಗಿಗಳ ಸಮಸ್ಯೆ ಗೆ ಪರಿಹಾರಗಳು 


ಯಾವ ಸಮಸ್ಯೆಯ ಪರಿಹಾರಳ್ಕಾದರೂ ಮೂಲದಲ್ಲೇ ಸುಧಾರಣೆ ಮಾಡುವ 
ಆವಶ್ಯಕತೆ ಇದೆ, ವಿದ್ಯಾವಂತ ನಿರುದ್ಯೋಗ ಸಮಸ್ಯೆ ಮೂಲವಾದ ಪ್ರಸಕ್ತ ಶಿಕ್ಷಣದ. 
ಗುರಿಗಳನ್ನೀ ಪುನಃ ಉಲ್ಲೇಖಿಸುವ ಅಗತ್ಯವಿದೆ. ಎಲ್ಲ ಶಿಕ್ಷಣಗಳ ಅಂತಿಮ ಗುರಿಗಳ ' 
ಪೈಕಿ ವ್ಯ ಕ್ತಿಯನ್ನು ವೃ ಶ್ರಿಸರನನ್ನೂ ಗಿ ಮಾಡುವುದು ಒಂದು. ಶಿಕ್ಷಣದ ಗುರಿಗಳು ' 
ವ್ಯಕ್ತಂ ಯ ಹಾಟ ಆಗತ್ಯ ಗಳನ್ನು ಹಾಗೂ, ಸಮಾಜದ ಬೇಡಿಕೆಗಳನ್ನು ಗಣನೆಗೆ ' 
ತೆಗೆದುಕೊಳ್ಳ ಬೇಕು. ಸಜ ಶಿಕ್ಷಣ ದೊರಕುವಂತೆ ಶಿಕ್ಷಣ ಧ್ರೇಯಗಳಿಗೆ ಹೊಸ 
ರೂಪ ತ ಟ್ಟ 

ಮಾಧ್ಯಮಿಕ ಹಂತದ ಕೊನೆಯಲ್ಲಿ ಮತ್ತು ಶಿಕ್ಷಣವನ್ನು ಮುಂದುವರಿಸಡೆ 
ನೇರವಾಗಿ ಜೀವನವನ್ನು ಪ್ರವೇಶಿಸುವವರಿಗಾಗಿ ವೃತ್ತಿ ಕ್ರಿಸರ ಶಾಲೆಗಳನ್ನು ಕೊಠಾರಿ 
ಆಯೋಗದ ಶಿಫಾರಸಿನಂತೆ ಸ್ಥಾಪಿಸಬೇಕು, ಸೆ 

ಉದೊ ೀಗಾವಕಾಶವನ್ನು ಹೆಚ್ಚಿಸಲು ಸಾಮಾನ್ಯ ಶಿಕ್ಷಣ ಹಂತದ ಅನಂತರ ' 
ಅನೇಕ ವ ಗಳಿಗೆ ಪೂರ್ವಭ್ಯಾಸವನ್ನು ನೀಡುವ ವೆ ಕೈವಿಧ್ಯಮಯವಾದ ಶಿಕ್ಷಣ 
ಕ್ರಮಗಳನ್ನು ಆರಂಭಿಸಬೇಕು, 

ವ್ಯಕ್ತಿಯ ಸಾಮರ್ಥ್ಯ, ಅಭಿರುಚಿ ಹಾಗೂ ಆಸಕ್ತಿಗಳಿಗೆ ಹೊಂದಿಕೊಳ್ಳುವಂತೆ 
ವೃತ್ತಿಯನ್ನು ಆಯ್ಕೆಮಾಡಿಕೊಳ್ಳಬೇಕು. ಇನಕ್ಕ ಪೂರ್ವ ತಯಾರಿಯ ಅವಶ್ಯಕತೆ 
ಬಹಳ ಉಂಟು, 

ಶಾಲಾ ಹಂತದಿಂದಲೇ ವಿದ್ಯಾರ್ಥಿಯ ಉದ್ಯೋಗಾಭಿರುಚಿಯನ್ನು ಅತನ 
ಸಾಮರ್ಥ್ಯ, ಅಭಿರುಚಿಗಳ ಅಧಾರದ ಮೇಲೆ ಶಿಕ್ಷಕರು ಅಭ್ಯಾಸ ಮಾಡಬೇಕು. ' 
ಅಂತಹ ವೃತ್ತಿಗಳಿಗೆ ಇರುವ ವೃತ್ತಿ ಶಿಕ್ಷಣದ ಬಗೆಗೆ ಮತ್ತು ಅನಂತರದ ಉದ್ಯೋ 
ಗಾವಕಾಶಗಳ ಬಗೆಗೆ ವಿವರವಾದ ಮಾಹಿತಿಯನ್ನು ನೀಡಬೇಕು. ಇದರ ಫಲಿತಾಂಶ ' 
ವಾಗಿ ವಿದ್ಯಾರ್ಥಿಯ ಭಾವೀ ಉದ್ಯೋಗದ ಉದ್ದೇಶವು ನಿಖರವಾಗಿ ನಿರ್ಧರಿಸಲ್ಪಡು % 
ತ್ತದೆ. ಷ್ಟ ಆಯ್ದ ವೃತ್ತಿಗೆ ಪೂರಕವಾಗುವ. ಜ್ಞ್ಯಾನ ಹಾಗೂ ಕುಶಲತೆಗಳನ್ನು 


ವಿದ್ಯಾವಂತ ನಿರುದ್ಯೋಗ ೮೩ 


ಮೊದಲಿನಿಂದಲೇ ಬೆಳೆಸಿಕೊಳ್ಳಲು ಸಹಾಯಕವಾಗುತ್ತದೆ. ಆತ ಹೆಚ್ಚು ಶ್ರಮವಿಲ್ಲದೆ 
ಲೌಕಿಕ ಪ್ರಪಂಚಕ್ಕೆ ಅಡಿಯಿಡಬಹುದು, ಇಂತಹ ಪರಿಸ್ಲಿಕಿ ಉಂಟಾಗಬೇಕಾದರೆ 
ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಮತ್ತು ವೃತ್ತಿ ಮಾರ್ಗದರ್ಶನಗಳನ್ನು ಸರಿಣಾಮ 
ಕಾರಿಯಾಗಿ ಒದಗಿಸುವ ಏರ್ಪಾಟು ಆಗಬೇಕು. ಈ ವಿಶೇಷ ಸೇನೆಯನ್ನು ಮನ 
ಗಂಡು ಪ್ರೌಢಶಿಕ್ಷಣ ಆಯೋಗ ಮತ್ತು ಕೊಠಾರಿ ಶಿಕ್ಷಣ ಆಯೋಗಗಳು ಎಲ್ಲಾ 
ಶಾಲೆಗಳಲ್ಲೂ ಇದನ್ನು ಒಂದು ಅವಿಭಾಜ್ಯ ಅಂಗವಾಗಿ ಮಾಡಬೇಕೆಂದು ಶಿಫಾರಸು 


ಮಾಡಿವೆ. 


ದೇಶದ ಅಭಿವೃದ್ಧಿ ಯೋಜನೆಗಳಿಗೂ ಮತ್ತು ಶೈಕ್ಷಣಿಕ ಗುರಿಗಳಿಗೂ 
ಹೊಂದಾಣಿಕೆಯಿರಬೇಕಾದ ಅಗತ್ಯವಿದೆ. ಅಭಿವೃದ್ಧಿ ಯೋಜನೆಗಳು ಉಂಟು . 
ಮಾಡುವ ಉದ್ಯೋಗಾವಕಾಶಗಳೆಷ್ಟು, ಯಾವ ಯಾವ ಉದ್ಯೋಗಗಳಿಗೆ ಎಷ್ಟೆಷ್ಟು 
ವಿದ್ಯಾರ್ಹತೆಗಳಿರಬೇಕು ಇತ್ಯಾದಿ ಅಂಶಗಳನ್ನು ಮೊದಲು ಗೊತ್ಮುಪಡಿಸಿಕೊಳ್ಳ 
ಬೇಕು. ಆನಂತರ ಶಿಕ್ಷಣ ಕಾರ್ಯಕ್ರಮಗಳನ್ನು ಈ ಬೇಡಿಕೆಗಳು ಪೂರೈಸುವಂತೆ 
ಸಮನ್ವಯವನ್ನು ತರಬೇಕು. ಇಲ್ಲದಿದ್ದರೆ ನಾವಿಂದು ತಾಂತ್ರಿಕ ಶಿಕ್ಷಣ ಕ್ಷೇತ್ರದಲ್ಲಿ 
ಕಾಣುವ ಹಾಗೇ ಒಂದೇ ವಿಧದ ತರಬೇತಿ ಸದೆದವರ ಸಂಖ್ಯೆಯೇ ವಿಪರೀತವಾಗಿ 
ಅವರ ನಿರುದ್ಯೋಗಕ್ಕೆ ಕಾರಣವಾಗುತ್ತದೆ. ತದ್ವಿರುದ್ಧವಾಗಿ ಕೆಲವು ಕ್ಷೇತ್ರಗಳಲ್ಲಿ 
ಕುಶಲಕರ್ಮಿಗಳ ಕೊರತೆಯೂ ಇದೆ. ಈ ಎರಡೂ ವೈಪರೀತ್ಯಗಳಾಗದಂತೆ ನೋಡಿ 
ಕೊಳ್ಳ ಬೇಕು. 


ವಿದ್ಯಾರ್ಥಿಗಳು ತಮ್ಮ ಉದ್ಯೋಗದ ಬಗೆಗೆ ಒಂದು ಸ್ವಂತ ನಿರ್ಧಾರಕ್ಕೆ 
ಬರುವಂತೆ ಪೋಷಕರು ಹಾಗೂ ಶಿಕ್ಷಕರು ಯತ್ನಿಸಬೇಕು. ತಮ್ಮ ನಿರ್ಧಾರಗಳನ್ನು 
ಅವರ ಮೇಲೆ ಹೇರಬಾರದು, ಅಂತಿಮ ನಿರ್ಧಾರವನ್ನು ಅವರಿಗೇ ಬಿಡಬೇಕು. 
ಸೂಕ್ತವಾದ ಮಾಹಿತಿಯನ್ನೊದಗಿಸಿ, ಶೈಕ್ಸಣಿಕ ವಾತಾವರಣವನ್ನು ಂಟುಮಾಡಿ, 
ಮಕ್ಕುಳಲ್ಲಿ ಆತ್ಮವಿಶ್ವಾಸವನ್ನು ಕುದುರಿಸಬೇಕು, ಪೋಷಕ-ಶಿಕ್ಬಕ ಸಂಘ ಈ ದಿಸೆ 
ಯಲ್ಲಿ ಬಲು ಪ್ರಯೋಜನಕಾರಿ. ಮಕ್ಕಳ ಏಳಿಗೆಗಾಗಿ ಶಿಕ್ಚಕರು ಮತ್ತು ಪೋಷಕರು 
- ನಡೆಸುವ ಸಂಯುಕ್ತ ಯತ್ನ ಒಂದಕ್ಕೊಂದು ಪೂರಕವಾಗಲು ಇದು ನೆರವಾಗುತ್ತದೆ. 


ವಿದ್ಯಾವಂತ ನಿರುಜ್ಯೋಗಿಗಳು ಉದ್ಯೋಗಕ್ಕಾಗಿ ಕೇವಲ ಸರ್ಕಾರಿ «ಆಥವಾ 
ಸಾಹುಕಾರಿ ಸಂಸ್ಥೆ ಗಳ ಬಾಗಿಲು ಕಾಯಜಿ ತಾವೇ ಸ್ವಂಶ ಉದ್ಯೋಗವನ್ನು ಆರಂಭಿಸು 
ವಂತೆ ಅವರ ಮನ ಒಲಿಸುವ ಅಗತ್ಯವಿದೆ. ಇದರಿಂದಾಗಿ ಅವರು ಸ್ವಾವಲಂಬಿ 
ಗಳಾಗುವರಲ್ಲಜಿ ಹಲವರಿಗೂ ಉದ್ಯೋಗವನ್ನು ನೀಡಲು ಸಾಧ್ಯವಾಗುತ್ತದೆ. 
ಏಕಾಂಗಿಯಾಗಿ ಇಲ್ಲವೆ ಸಾಂಫಿಕವಾಗಿ ಇಂತಹ ಸ್ವಯಂ ಉಜ್ಯೋಗಗಳನ್ನು 
ಕೆ.ಗೊಳ್ಳುವಂತೆ ಅವರಲ್ಲಿ ಆತ್ಮವಿಶ್ವಾಸ ಶುಂಬುವ ಅಗತ್ಯವಿದೆ. ಈ ದಿಸೆಯಲ್ಲಿ 
ಗೆ ಸೂಕ್ತ ಸಲಹೆಯನ್ನು ಮತ್ತು ಹಣದ ಅಗತ್ಯವನ್ನು ಸರ್ಕಾರ ಅಥವಾ 


೮೪ ಮಾನವಿಕ ಕರ್ಣಾಟಕ 


ಸ್ವಯಮಾಸಕ್ತ ಸಂಸ್ಥೆಗಳು ಒದಗಿಸಬೇಕು, ಇಂತಹ ಸೌಕರ್ಯಗಳ ಬಗೆಗೆ 
ಮಾಹಿತಿಯನ್ನು ಅವರಿಗೆ ನೀಡಬೇಕು. 
ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೂ ಹಿಂದುಳಿದ ಪ್ರಜೀಶಗಳಲ್ಲಿ ಉದ್ಯೋಗಾವ 
ಕಾಶಗಳು ಆಕರ್ಷಕವಾಗಬೇಕು, ವಿಶೇಷ ವೇತನ, ವಸ ತಿ ಸೌಲಭ್ಯ ಮುಂತಾದ 
ಸೌಲಭ್ಯಗಳಿಂದ ನಿರುದ್ಯೋಗಿಗಳನ್ನು ಆಕರ್ಷಿಸಬೇಕು. ಹಲವಾರು ಕೈಗಾರಿಕಾ: | 
ಘಟಕಗಳನ್ನು ಒಂದೇ ಕಡೆ ಸ್ಥಾಪಿಸುವ : ಬದಲು ಬೇರೆ ಬೇರೆ ಕಡೆ ಸ್ಥಾಪಿಸಿದರೆ ' 
ವಿದ್ಯಾವಂತರ ನಿರುದ್ಯೋಗ ಒಂಜೇ ಕಡೆ ಕೇಂದ್ರಿಕೃತವಾಗುವುದು ತಪ್ಪುತ್ತದೆ... % 
ಉದ್ಯೋಗಾವಕಾಶಗಳು ಅನೆಷ್ಟೇ ದೂರದಲ್ಲಿರಲಿ, ಚನಿಸಿಕೆ ನಡು ಹೋಗುತ್ತ ವಿದ್ಯಾ 4 
ವಂತ ನಿರುದ್ಯೋಗಿಗಳನ್ನು ಔಟ ತ 
ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಹೆಚ್ಚಬೇಕು. ಇದಕ್ಕಾಗಿ ಸರ್ಕಾರ ಮತ್ತು 
ಆಸಕ್ತ, ಜನತೆ, ಧನಸಹಾಯ, ತಾಂತ್ರಿಕ ಸಾ ಇತ್ಯಾದಿಗಳನ್ನೊದಗಿಸ ಬೇಕು. 1 
ಕೃಷಿ ಸಂಬಂಧಿತ ಆನೇಕ ಗೃಹಕೈಗಾರಿಕೆಗಳನ್ನು ತೆರೆಯುವುದು ಸಾಧ್ಯವುಂಟು. 
ಶಿಕ್ಷಣದ ಗುಣಮಟ್ಟಿ ಮತ್ತು ಪರೀಕ್ಸಾ ಪದ್ಧತಿ ಎರಡೂ ಸುಧಾರಿಸಬೇಕಾಗಿದೆ. ' 
ಇವೆರಡೂ. ಉದ್ಯೋಗ ಪ್ರಶೂಚದ ಮೇಲೆ". ಪ್ರತ ತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ 
ಪ್ರಭಾವ ಬೀರುತ್ತವೆ. ಗ್ಯ 
ಇದಲ್ಲದೆ ಪೌ ಢಶಿಕ್ಷಣ ಆಯೋಗ ಮತ್ತು ಕೊಠಾರಿ ಆಯೋಗಗಳೆರಡೂ ' 
ಶಿಕ್ಷಣಕ್ಕೂ ಉದ್ಯೋಗಕ್ಕೂ ಇರುವ ಸಂಬಂಧವನ್ನು ಗ್ರಹಿಸಿ ಹಲವಾರು ಶಿಫಾರಸು 
ಗಳನ್ನು ಮಾಡಿವೆ. ಶಾಲಾಕಾಲೇಜುಗಳಲ್ಲಿ ಶಿಕ್ಷಣ ಹಾಗೂ ವೃತ್ತಿ ಕ್ತಿ ಮಾರ್ಗದರ್ಶನ ' 
ಕಾರ್ಯಕ್ರ ಮಗಳ ಜಾರಿಯನ್ನು ಎರಡೂ ಆಯೋಗಗಳು ಒತ್ತಾ ಯಿಸಿವೆ: ಪ್ರೌಢಶಿಕ್ಷಣ ' 


ವನ್ನು ವೃತ್ತಿಪರಗೊಳಿಸುವ ದೃಷ್ಟಿಯಿಂದ ವಿವಿಧೋದ್ದೇಶ ಶಾಲೆಗಳನ್ನು ತೆರೆಯ 4 
ಬೇಕೆಂದು” ಅದು ಶಿಫಾರಸುಮಾಡಿದೆ. ಅದನ್ನು ಅನುಸರಿಸಿ ಅನೇಕ ವಿನಿೋಜ್ಟಿ ಶ 
ಶಾಲೆಗಳನ್ನು ದೇಶಾದ್ಯಂತ ತೆರೆಯಲಾಗಿದೆ. ಕ್ಕ 

ಕಾಂ ಆನೀ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣಗಳನ್ನು ಮುಗಿಸಿ 3 
ಮುಂದೆ ಶಿಕ್ಷಣವನ್ನು ಮುಂದುವರಿಸಿದವರಿಗಾಗಿ 1 ರಿಂದ 3 ವರ್ಷಗಳ ಎರಡು + 
ರೀತಿಯ ವೃತ್ತಿ ಸರ ಶಾಲೆಗಳನ್ನು ತೆರೆಯಬೇಕೆಂದು ಶಿಫಾರಸುಮಾಡಿದೆ. ಮಕ್ಕಳಲ್ಲಿ 
ಕಾರ್ಯದ ಬಗೆಗೆ ಗೌರವ ಭಾಜಕ ಮೂಡಿಸಲು ಕಾರ್ಯನುಭವವನ್ನು ಶಾಲೆಗಳಲ್ಲಿ 
ಕಾರ್ಯಗತಗೊಳಿಸಲು ಈ ಶಿಫಾರಸನ್ನು ಮಾಡಲಾಗಿತ್ತು. ಆದರೆ ವಿದಾ 3ರ್ಥಿಗಳು | 
ಪೋಷಕರು ಹಾಗೂ ಶಿಕ್ಷಣ ಆಡಳಿತತಜ್ಞ ರಲ್ಲಿ ಈ ಯೋಜನೆಯನ್ನು Bes | 
ಗೊಳಿಸುವ ಬಗ್ಗೆ ಯಾವ ಉಶ್ಸಾ ಹವೂ ಇದುವರೆಗೂ ಕಂಡುಬಂದಿಲ್ಲ. ಮಾನವ 
ಶಕ್ತಿಯ ಪೂರ್ಣ ಪ ಪ್ರಯೋಜನ ಪಡೆದುಕೊಳ್ಳ ಲು ಕೊಠಾರಿ ಆಯೋಗವು 
ಶಿಕ್ಷಣಾವಕಾಶ ಮತ್ತು ಕ ೀಗಾವಕಾಶಗಳನ್ನು" ಹೆಚ್ಚಿ ಸಲು ತಿಫಾರಸುಮಾಡಿದೆ. 


ಶಿಕ್ಷಣದ ಅನಂತರ ವಿದ್ಯಾರ್ಥಿಗೆ ಒಂದರಿಂದ ಮೂ ಉದ್ಯೋಗದ ಭರವಸೆ | 


i 
ತ 
ಚ 
x1 
| 
| 
| 
| 


ವಿದ್ಯಾವಂತ ನಿರುದ್ಯೋಗ 6% 


ಯನ್ನು ನೀಡಬೇಕೆಂಬುದು ಆಯೋಗದ ಅಭಿಮತ, ಶಿಕ್ಬಣಾವಕಾಶವನ್ನು 
ಕೊಟ್ಟಾಗಲೇ ಈ ಸೌಲಭ್ಯವನ್ನು ನೀಡಿದರೆ ಆತಂಕ, ಕಳವಳಗಳು ಕಡಮೆಯಾಗಿ 
ಹುಮ್ಮಸ್ಸಿನಿಂದ ವ್ಯಕ್ತಿ ವೃತ್ತಿಗಿಳಿಯಲು ನೆರವಾಗುತ್ತದೆ. ವೈದ್ಯಕೀಯ ಶಿಕ್ಷಣದ 
ಹಂತದಲ್ಲಿ ಒಂದು ವರ್ಷವಾದರೂ ಉದ್ಯೋಗದ ಭರೆವಸೆಯುಂಟು. ಇದನ್ನೇ ಇತರ 
ಕ್ಷೇತ್ರಗಳಿಗೂ ಅನ್ವಯಿಸಬಹುದೆಂದು ಅವರ ಅಭಿಮತ. ಈ ಶಿಫಾರಸಿನ ಇತಿಮಿತಿಗಳ 
ಅರಿವು ಆಯೋಗಕ್ಕಿಲ್ಲದಿಲ್ಲ. ಇಂತಹ ಉದ್ಯೋಗ ಭರವಸೆಯಿಂದ ಹಲವಾರು ಕ್ಷೇತ್ರ 
ಗಳಲ್ಲಿ ಸಮಸ್ಯೆಗಳು ಕಡಮೆಯಾಗುವ ಬದಲು ಹೆಚ್ಚಾಗಬಹುದು. ಆದರೂ ಇದು 
ಆಯೋಗದ ಒಂದು ಪ್ರಾಯೋಗಿಕ ಸಲಹೆ. 

ವಿದ್ಯಾವಂತ ನಿರುದ್ಯೋಗ ಸಮಸ್ಯೆಯು ಕೇವಲ ಶಿಕ್ಷಣ ಕ್ಷೇತ್ರವನ್ನಷ್ಟೇ ಅಲ್ಲದೆ 
ಸಾಮಾಜಿಕ ಮತ್ತು ಆರ್ಥಿಕ ಕ್ಸೇಶ್ರಗಳನ್ನೂ ಅವರಿಸಿದ್ದು ಅವುಗಳ ಪರಿಹಾರಕ್ಕೆ 
ಒಂದು ಸಂಯುಕ್ತ ಯತ್ನ ನಡೆಯಬೇಕಾಗಿದೆ. 


ಗ್ರಂಥಯಣ 


]. Amrik Singh and Philip ೮. Altbach: The Higher Learning 
in India, Vikas Publishing House (Pvt.) Ltd., Delhi. 1974 

2. ೫. ೫. Kaul, Higher Education, Social Change and National 
Development Published by the Registrar, Indian Institute 
of Advanced Study, Rashtrapathy Nivas, Summer Hill, 
Simla, Allahabad; 1975. 

3. India 1987: A Reference Annual, Published by the 
Director, Publication Division, Ministry of Information 
and Broadcasting, Government of India, Patiala House, 
New Delhi, 1988. 

4. ಎಂ. ಎನ್‌. ರಾಮಚಂದ್ರ ಜೋಯಿಸ್‌ ಮತ್ತು ವಿ. ನರಹರಿ, ಆಧುನಿಕ 
ಭಾರತೀಯ ಶಿಕ್ಷಣ: ಕಿರುವುಗಳು ಮತ್ತು ಸಮಸ್ಯೆಗಳು, ಗೀತಾ ಬುಕ್‌ ಹೌಸ್‌, 


ಮೈಸೂರು, 1983. 


ಆರೋಗ್ಯ, ವಿದ್ವತ್ತು, ಸಜ್ಜನರ ಸ್ನೇಹ ಇವು ಮನುಷ್ಯ ಹಣವಿಲ್ಲದಿದ್ದರ 
ಗಳಿಸಬಹುದಾದ ಸಿರಿಸಂಸತ್ತು. 


ವಿಚಾರಮಾಡಿ ಉತ್ತರ ನೀಡಬೇಕು, ಶತ್ರುವಿನ ಗುಣಗಳನ್ನು ಗ್ರಹಿಸಬೇಕು, 
ಗುರುವಿನಲ್ಲೇ ಇದ್ದಗೂ ದೋಷಗಳನ್ನು ಬಿಡಬೇಕು, 


\ 


ಕಿವುಡನಿಗೆ ವೀಣೆ» ಹೇಗೋ ಹಾಗೆ, ಕಣ್ಣಿ ಲ್ಲದವನಿಗೆ ಚಂಚಲನೇಶ್ರೆಯರು. 
ಹೇಗೋ ಹಾಗೆ, ಪ್ರಾಣ ಬಿಟ್ಟವನಿಗೆ ಪುಸ್ಪಮಾಲೆಯು ಹೇಗೋ ಹಾಗೆ 
ಗರ್ವಿತನಾದವನ ವಿದ್ಯೆ ವ್ಯರ್ಥ. 


ಸುಳ್ಳಾಡುವುದಕ್ಕಿಂತ ಮೌನದಿಂದಿರುವುದು ಲೇಸು. 


ಸರಧನದಿಂದ ಬರುವ ಸುಖಕ್ಕಿಂತ ಭಿಕ್ಷೆ ಬೇಡುವುದು ಲೇಸು, 


ಹೆಚ್‌. ಪಿ. ದೇವಕಿ 


ವೈದಿಕಯುಗದಲ್ಲಿ- ಹೆಣ್ಣು' 


“ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ 
ಮಣ್ಣಿನಾ ಮೇಲೊಂದು ಮರವಾಗಿ 
ಪುಣ್ಯವಂತರಿಗೆ ನೆರಳಾಗು” 


ಬಾಳಿನ ಏಳುಬೀಳುಗಳಿಂದ ಬೇಸತ್ತ, ಸಮಾಜದ ಅನಾದರದಿಂದ ನಿರಾಶೆಗೊಂಡ, 
ಸಾಮಾನ್ಯವರ್ಗದ ಹೆಣ್ಣು ಮಗಳೊಬ್ಬಳು ಸಂಕಟಿದಿಂದ ನುಡಿಯುವ ಮೇಲಿನ ಮಾತು 
ಗೆಳು ಜಾನಸದ ಸಾಹಿತ್ಯದ ಅಭಿರುಚಿಯುಳ್ಳವರೆಲ್ಲರಿಗೂ ಪರಿಚಿತವಷ್ಟೆ. ಇಂದಿನ 
ದಿನಗಳಲ್ಲೂ ಸಹ ಹೆಣ್ಣುಮಕ್ಕಳ ಬಗ್ಗೆ ಅನಾಡರವನ್ನೇ ನಮ್ಮ ಸಮಾಜದಲ್ಲಿ ಕಾಣು 
ತ್ರಿದ್ದೇವೆ, ಸ್ವತಃ ಸ್ತ್ರೀಯರೇ ತಮ್ಮ "ಹೆಣ್ಣು ತನ?ದ ಬಗ್ಗೆ ಹೇಸಿಕೊಳ್ಳುವುದೂ 
ಸಹ ಅಪರೂಪವೇನಲ್ಲ. ಭಾರತದ ಇದೇ ಮಣ್ಣಿನಲ್ಲಿ ಸಾವಿರಾರು ವರ್ಷಗಳ ಹಿಂಜಿ 
ಅರಳಿದ್ದ. ಈಗಲೂ ಸಹ ವೇದಮಂತ್ರಗಳ ಮೂಲಕ ತಕ್ಕಮಟ್ಟಿಗೆ ಊಹಿಸ 
ಬಹುದಾದ, ವೈದಿಕಯುಗದ ಸಮಾಜದಲ್ಲಿ ಹೆಣ್ಣಿನ ಸ್ಥಾನಮಾನಗಳು ಯಾವ ರೀತಿ 
ಯಲ್ಲಿದ್ದವು 9 ಪುರುಷಬಾಂಧವರು ಆಕೆಯ ಬಗ್ಗೆ ಎಂತಹ ನಿಲುವನ್ನು ತಳೆದಿದ್ದರು? 
ಎಂಬ ವಿಷಯದ ಸಂಕ್ಷಿಸ್ತ ವಿನೇಚನೆಯೇ ಈ ಲೇಖನದ ಉದ್ದೇಶ. 

ವೈದಿಕಯುಗದೆ ಸಮಾಜದಲ್ಲಿನ ಸ್ತ್ರೀಯರ ಬಗ್ಗೆ ಮಾಹಿತಿಯನ್ನು ಒದಗಿಸು 
ವಂಥವು ಖುಗ್ಲೇದ ಮತ್ತು ಅಥರ್ವವೇದಗಳು. ಒಟ್ಟು ನಾಲ್ಕು ವೇದಗಳಲ್ಲಿ 
ಉಳಿದಿರಡು ಯಜುರ್ವೇದ ಮತ್ತು ಸಾಮನೇದಗಳು. ಇವೆರಡೂ ವಿಶೇಷವಾಗಿ 
ಯಜ್ಞಯಾಗಾದಿಗಳ ಕ್ರಮವಿಧಾನಗಳಿಗೆ ಹಾಗೂ ಮಂತ್ರಗಳನ್ನು ಸುಶ್ರಾವ್ಯವಾಗಿ 
ಹಾಡುವುದಕ್ಕಾಗಿಯೇ 'ಬೀಸಲಾಗಿವೆ. ಇವುಗಳಲ್ಲಿ ಲೌಕಿಕ ಜೀವನಕ್ಕೆ ಅದರಲ್ಲೂ 
ಮಹಿಳೆಯರ ಜೀವನಕ್ಕೆ ಸಂಬಂಧಿಸಿದಂತಹ ವಿಷಯಗಳು ಕಂಡುಬರುವುದಿಲ್ಲ. 
ನಾಲ್ಕು ವೇದಗಳಲ್ಲಿ ಬುಗ್ಗೇದವೇ ಮೊಟ್ಟ ಮೊದಲು ರಚಿತವಾಗಿದ್ದು, ಗಾತ್ರ ಮತ್ತು 
ಪಾತ್ರಗಳಲ್ಲಿಯೂ ಇದೇ ಹಿರಿಯದಿನಿಸಿಕೊಂಡಿದೆ. ನಂತರ ರಚಿತವಾದ ಅಥರ್ವ 
ವೇದಕ್ಕೂ ಯಗ್ವೇದಕ್ಕೂ ನಡುವೆ ಸಾವಿರಾರು ವರ್ಷಗಳ ಅಂತರವಿಶ್ವೀ ಇದೆ, 
ಮಾನವ ಸಹಜವಾದ ಪ್ರೇಮ-ಕಾಮಗಳೆ, ನೋವು-ನಲಿವುಗಳ, ಹರ್ನ-ಜ್ವೇಷಗಳ, 


೮೮ ಮಾನವಿಕ ಕರ್ಣಾಟಕ 


ರಾಗ-ವಿರಾಗಗಳ ಚಿತ್ರಣ ಖುಗ್ರೆ (ದಕ್ಕಿಂಶಲೂ ಆಥರ್ವವೇದದಲ್ಲಿ ಹೆಚ್ಚು ಸ್ಪಷ್ಟವಾಗಿ | 


ಕಂಡುಬರುತ್ತ ಡೆ. ವೈದಿಕ ಸಂಹಿತ್ಯಸೆಂದರೆ ಸಾಮಾನ್ಯವಾಗಿ ನಾಲ್ಕು. ವೇದಗಳು 


ಅವುಗಳ ಬ್ರಾಹ್ಮಣಗಳು ಆರಣ್ಯಕಗಳು, ಉಪನಿಷತ್ತುಗಳು ಇವೆಲ್ಲವೂ ಸೇರಿಹೋಗು ' 


ತ್ತವೆ. ಪ್ರಸ್ತುತ ಖುಗ್ರೇದ ಮತ್ತು ಅಥರ್ವವೇದಗಳನ್ನು ಮಾತ್ರ ಪರಿಗಣಿಸಿ, 


pe) 


ಉಳಿದೆಲ್ಲವನ್ನು ಅತಿವಿಸ್ತಾರದ ಭಯದಿಂದ ಈ ಲೇಖನದಲ್ಲಿ ಪ್ರಸ್ತಾ ಪಿಸಲಾಗಿಲ್ಲ. 


ವೈದಿಕಯುಗದ ಸಮಾಜ ಪುರುಷಪ್ರಧಾನ ಸಮಾಜ. ಶಾರೀರಿಕವಾಗಿ ' 


ಸ್ತ್ರೀಗಿಂತಲೂ ಪುರುಷ ಬಲಿಷ್ಠ : ಇದು ಅವನಿಗೆ ಪ್ರಕೃತಿ ನೀಡಿರುವ ವರ, ಪುರುಷ್ಕ 


ಸಾಮಾನ್ಯವಾಗಿ ಅಂದು ಇಂದೂ ಸಹ್‌ ಕುಟುಂಬದ ರಕ್ಷಕ. ವೈದಿಕ ಸಮಾಜದಲ್ಲಿ ' 
ತಂದೆಯೇ ಕುಟುಂಬದ ಯಜಮಾನ, ಆದಕೆ ಮಹಿಳೆಯರು ಪುರುಷರಿಗಿಂತ 
ಕೀಳೆಂಬ ಭಾವನೆ ವೇದಗಳಲ್ಲಿ ಅದರಲ್ಲೂ ಅಥರ್ವವೇದಕ್ಕಿ ೦ತ ಸಾವಿರಾರು ವರ್ಷಗಳ ' 


ಮೊದಲೇ ರಚಿತವಾಗಿರುವ ಖಯಗ್ವೇದೆದಲ್ಲಿ ಕಂಡುಬರುವುದಿಲ್ಲ. ಭಾರತೀಯ 


ಇತಿಹಾಸದ ಪರಂಪರೆಯಲ್ಲೇ ವಿಶೇಷವಾದ ಗೌರವ ಆದರಗಳನ್ನು ಅನುಭವಿಸಿದವಳು ' 


ಬುಗ್ಗೆ "ದೆ ಕಾಲದ ಸಮಾಜದಲ್ಲಿ ಬದುಕಿದ್ದ ಮಹಿಳೆ, ಅಥರ್ವವೇದದ ಕಾಲಕ್ಕೆ, 


ಸ್ತ್ರೀಯರ ಬಗ್ಗೆ ಇದ್ದಂತಹ ಕೋಮಲ ಭಾವನೆಗಳು, ಗೌರವ ಆದರಗಳು ಸ್ವಲ್ಪ ಮಟ್ಟಿ A 8 
ಕಡನೆ:ಯಾಗಿದ್ದ ರೂ, ಅನಂತರದ ಇತಿಹಾಸ ಪುರಾಣಗಳಿಗೆ ಹೋಲಿಸಿದಲ್ಲಿ ಯಾಜಕ | 


ವಾಗಿ ಸ್ತ್ರೀಯರ ಸ್ಥಾನ ಉತ್ತಮವಾಗಿಯೇ ಇದ್ದಿತು. ಮುದ್ದಿನ ಮಗುವಾಗ್ಮಿ 
ಹೆರಯದರಸಿ ತರುಣಿಯಾಗಿ, ಮೋಹೆದ ಮಡದಿ ಎನಿಸಿ, ಜವಾಬ್ದಾರಿಯುತ ಮಾತೆ 
ಯಾಗಿ, ಹೀಗೆ ಜೀವನದ ಜಾ ನಾಲ್ಕು ಅತಿಮುಖ್ಯ ಮಜಲುಗಳಲ್ಲಿ ವೈದಿಕಯುಗದ 
ಹೆಜ್ಜೆನ ಜಿ: "ವನವನ್ನು, ಅಂದಿನೆ ಸಮಾಜದಲ್ಲಿ ಅವಳ ಸ್ಟ್ರಾ ನವೇಸಿತ್ತೆಂಬುದನ್ನು 
ಪರಿಶೀಲಿಸಬಹುದು. 


ಮಗು ಅಥವಾ ಮಗಳಾಗಿ ಹೆಣ್ಣು; 


ಮೊಟ್ಟ ತೊಕೆತೆಯದಾ? ಹೆಣ್ಣು ಮಗುವಿನ ಜನನಕ್ಕೆ ಎಂತಹ ಪ್ರತಿಕ್ರಿಯೆ 
ದೊರೆಯುತಿ ತ್ರೈಂಬುದನ್ನು ಗಮನಿಸಬಹುದು. ಬುಗ್ಡೇದದಲ್ಲಿ ಗಂಡುಮಗುವಿನ 
ಜನನಕ್ಕಾ ಗಿಯೇ ಜಪಿಸಲ್ಪ ಡುತ್ತಿದ್ದ ಮಂತ್ರಗಳಿವೆ. ಆದರೆ ಹೆಣ್ಣು ಕ್ವಿ ಮಗುವಿನ ಬಗ್ಗೆ 
ಅತಿ ಗ ಿರವಾಗಲೀ ನು ಹುಟ್ಟ ಗಂಟ ಧೋರಣೆಯಾಗಲೀ ಇದ್ದ ಂತೆ 
ಕಂಡುಬರುವುದಿಲ್ಲ ಹೆಣ್ಣು ಶಿಶುವಿನ ಬಗ್ಗೆ ಅಥರ್ವನೇದ ಕಾಲಕ್ಕೆ ಸಾಕಷ್ಟು 
ಬದಲಾವಣೆ ಕಂಡುಬರುತ್ತ ಜಿ. ಅಥರ್ವವೇದದ ಗೃಹಸ್ಥ ಸಿಗೆ? ತನ್ನ ಮನೆಯಲ್ಲಿ 
ಗಂಡೇ ಹುಟ್ಟಿ ಲೆಂಬ ಅಭಿಲಾಷೆ, ಇದಕೊಡನೆಯೇ "ಣ್ಣು ಶಿಶು ಬೇರೆಯವರ ಮನೆ 


|. ಪ ಮತಃ ಸಿನೀವಾಲ್ಕ್ಯಚೇಕ್ಷುಪತ್‌ 
ಸ್ತ್ರ ಸ್ರೈಷೂಯಮನ್ಯತ್ರ ತ್ರ ದಧತು ಮಾಂಸಮುದಧದಿಹೆ॥ 
ಅಥರ್ವವೇದ ಕಾಂಡ 6, ಸೂಕ್ತ 11, ಮಂತ್ರಸಂಖ್ಯೆ 3 


ಟ್‌ ನ 


ವೈದಿಕಯುಗದಲ್ಲಿ "ಹೆಣ್ಣು' ೮೯ 


"ಪ್ರಜೆಗಳಿಗೆ ಪತಿ*ಯವನು "ಅನುಮತಿಯು' ಸಿನಿವಾಲಿ ; 
ಅವನು ಈ ಎಲ್ಲವನು ಸೃಷ್ಟಿಸಿಹನು ; 

ಪೆಣ್ಣು ಜನ್ಮವನವನು ಕಳುಹೆ ಬೇರೊಂದೆಡೆಗೆ 
ಗಂಡ:ಜನ್ಮವನವನು ಇಲ್ಲಿ ಕೊಡಲಿ |!2 


ಯಲ್ಲಿ ಜನಿಸಲಿ' ಎಂಬ ಕೆಟ್ಟ ಹಂಬಲ. ಇದಕ್ಕಾಗಿ ಪ್ರಜಾಪ್ರ ತಿಯೆಂಬ ದೇವತೆಗೆ 
ಪ್ರಾರ್ಥನೆ ಸಲ್ಲಿಸುವನು, ಈ ಪ್ರಾರ್ಥನೆಯ ಕನ್ನಡ ಭಾವಾನುವಾದ ಇಂತಿದೆ; 

ಹೆಣ್ಣುಮಕ್ಕಳ ವಿದ್ಯಾಭ್ಯಾಸ ಸಮಾಧಾನಕರವಾಗಿತ್ತೆಂಬುದಕ್ಕೆ ಖಯಷಿಕೆಯರಿಂದಲೇ 
ಅಥವಾ ಮಹಿಳಾಯಸಿಗಳಿಂದಲೇ ರೂಪುಗೊಂಡಿರುವ ಸೂಕ್ತಿಗಳು ಆಧಾರವಾಗಿನೆ. 
ಕ್ರೈಸ್ತರ ಸವಿತ್ರಗ್ರಂಥವಾದ ಬೈಬಲ್ಲಿನಲ್ಲಾಗಲೀ, ಮಹಮ್ಮದೀಯರ ಪವಿತ್ರ ಗ್ರಂಥ 
ವೆನಿಸಿರುವ ಕೊರಾನಿನಲ್ಲಾ ಗಲೀ ಸ್ತ್ರೀಯಹಿಗಳ ಅಥವಾ ತಸಸ್ವಿನಿಯರಿಂದ ಸೂಕ್ತಿಗಳು 
ರಚಿತವಾದಂತಿಲ್ಲ. ಪುರುಷರ ವಿದ್ಯಾಭ್ಯಾಸವೇ ಅತಿಕಷ್ಟದಿಂದ ನಡೆಯುತ್ತಿದ್ದೆ 
ವೈದಿಕಯುಗದಲ್ಲಿ ವಿದ್ಯೆಗಾಗಿ ಗುರುಕುಲಗಳನ್ನರಸಿಕೊಂಡು ಬಹಳ ದೂರ ಹೋಗ 
ಬೇಕಾದ ಸಂದರ್ಭ ಒಮ್ಮೊಮ್ಮೆ ಎದುರಾಗುತ್ತಿದ್ದು ದೂ ಉಂಟು. ಎಂಟು ವರ್ಷದ 
ಅಥವಾ ಹೆತ್ತು ಹನ್ನೆರಡು ವರ್ಷದ ಪುಟ್ಟಿ ಕುವರನನ್ನು ಗುರುಕುಲಕ್ಕೆ ಕಳುಹಿಸುವ 
ತಂದೆ-ತಾಯಿಗಳು ಪುನಃ ಅವನನ್ನು ನೋಡುತ್ತಿದ್ದುದು ಹದಿನೆಂಟು- ಇಪ್ಪತ್ತು 
ವರ್ಷದ ತರುಣನಾಗಿ ಅವನು ಹಿಂದಿರುಗಿದಾಗಲೇ. ವಿದ್ಯಾಭ್ಯಾಸವೆಂದರೆ ವೇದಗಳ 
ಅಧ್ಯಯನವೇ ಆಗ ನಡೆಯುತ್ತಿದ್ದುದು, ಬರೆಯುವ ಪದ್ಧತಿ ಹೆಚ್ಚು ತಿಳಿದಿರದಿದ್ದ 
ಅಂದಿನ ದಿನಗಳಲ್ಲಿ ಬಾಯಿಸಾಠದಿಂದಲೇ ವಿದ್ಯಾಭ್ಯಾಸ ನಡೆಯುತ್ತಿ ದ್ಹುದು. ಇಂತಹ 
ಪರಿಸ್ಥಿ ತಿಯಲ್ಲಿ ಹೆಣ್ಣುಮಕ್ಕಳನ್ನು ಗುರುಕುಲಗಳಿಗೆ ಕಳುಹಿಸಿ ವಿದ್ಯೆಯನ್ನು ಕಲಿಸುವ 
ಸಾಧ್ಯತೆಯೇ ಇಲ್ಲದಿದ್ದರೂ, ಅಥವಾ ಅಸರೂಸನೆನಿಸುವಂತಿದ್ದರೂ ಅಶ್ಚರ್ಯ 
ವೆಂದೆನಿಸುವುದಿಲ್ಲ.. ಇಷ್ಟಾದರೂ ಸಹ ಚುಹಿಕೆಯರು ಅಥವಾ ಮಹಿಳಾದೃಷ್ಟಾರು 
ಗಳು ಖುಗ್ಲೇದಕ್ಕೆ3 ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ಸಿತ್ತಿರುವರಿಂಬ ವಿಚಾರ 
ಭಾರತೀಯ ಮಹಿಳೆಯರೆಲ್ಲರೂ ಹೆಮ್ಮೆಪಡಬಹುದಾದದ್ದು . ಖುಗ್ಗೇದದ ಹತ್ತನೆಯ 
ಮಂಡಲದ ಬಹಳಷ್ಟು ಸೂಕ್ತಿಗಳು ಐದನೆಯ ಮಂಡಲದ ಇಸ್ಪತ್ತೈೆಟನೆಯ ಸೂಕ್ತ 
ಮತು ಏಳನೆಯ ಮಂಡಲದ ತೊಂಭತ್ತೊಂದನೆಯ ಸೂಕ್ತ ಇವೆಲ್ಲವೂ ಸ್ರ್ರೀಖುಹಿ 
ಗಳಿಂದ ಅಥವಾ ಮಹಿಳಾ ಯಸಿಗಳಿಂದ ರೂಪುಗೊಂಡಂತಹವು. ಅಕ್ರಿಮುನಿವಂಶಜೆಯ 
ರಾದ ವಿಶ್ವವರಾ ಮತ್ತು ಅಪಾಲಾತ್ರೇಯಿ ಇವರುಗಳು ಮಂತ್ರದೃಷ್ಟಾರರುಗಳೂ 
ಹೌದು. ಸ್ವತಃ ಸೋಮಲತೆಯನ್ನು ಹಿಂಡಿ ಇಂದ್ರನಿಗೆ ಯಜ್ಞದಲ್ಲಿ ಅರ್ಪಿಸಲು ಇವರು 
ಗಳು ಯಶ್ನಿಸಿದ್ದರೆಂಬುದಕ್ಕೆ ದೃಷ್ಟ್ರಾಂಶಗಳಿವೆ. ಜುಗ್ಗೇದದ ಹತ್ತನೆಯ ಮಂಡಲದ 


2. ಅಥರ್ವವೇದ, ಪುಟ 54, ಸಿ. ಜಿ. ಪುರುಷೋತ್ತಮ 
3. ಯಗ್ವೇದದ ಹತ್ತನೆಯ ಮಂಡಲದ 85, 107, 125, 127, 151 ಈ ಸೂಕ್ತ 
ಗಳೆಲ್ಲವೂ ಮಹಿಳಾ ಖೆಹಿಕೆಯರಿಂದ ರೂಪುಗೊಂಡವುಗಳೆಂದಂ ಪ್ರಸಿದ್ಧವಾಗಿವೆ. 


೯೦ ಮಾನವಿಕ ಕರ್ಣಾಟಕ 


ಕಲವು ಸೂಕ್ತಗಳು ಸೂರ್ಯ, ಶ್ರದ್ಧಾ, ವಾಕ್‌, ದಕ್ಷಿಣಾ ಮೊದಲಾದ ಖುಹಿಕೆಯರಿಂದ ' 
ರೂ ಪ್ರಸೊಂಡನೆಂಬದನ್ನು ಸಾಯಣಕೆ: ಮೊದಲಾದ ವಿದ್ವಾಂಸರು ಒಪ್ಪಿ ಕೊಂಡಿ 4 
ದ್ದಾರೆ, ಈ ಸೂಕ್ತದಲ್ಲಿ ಬಗುವ ಬಹಳಷ್ಟು ವಿಷಯಗಳು ಐಹಿಕಕಾಮನೆಗಳಿಗೆ ಸೀಮಿತ ' 
ವಾಗಿದ್ದು ಮಹಿಳಾ ಜಗತ್ತಿನ ಸರಸ-ವಿರಸಗಳು, ಸಿಹಿ-ಕಹಿಗಳು ಈ ಖುಷಿಕೆಯರ 
ಹೈದಯಾಂತರಾಳದಿಂದ ಪುಟದು ಬಂದಿವೆ, ಹಾಗೆಂದಮಾತ್ರಕ್ಳೆ ವೈದಿಕಯುಗದ 1 
ಮಹಿಳೆಯರಿಗೆ ಆಧ್ಯಾತ್ಮಿಕ ದೃಷ್ಟಿಯೇ ಇರಲಿಲ್ಲವೆಂಬುದಾಗಿ ಭಾವಿಸಲಾಗದು. ' 
ಉಪನಿಷತ್ತು ಗಳಲ್ಲಿ ಬರುವ ಗಾರ್ಗಿ, ಮೈ ತ್ರೇಯಿಯರಂತಹ ಬ್ರಹ್ಮವಾದಿನಿಯರು ಈ 
ದೇಶದ ಮಣ್ಣಿನಲ್ಲಿ ಜನ್ಮಶಾಳಿದವರು. ಪತಿಯಾಜ್ಞ ವಲ್ಯ್ಯರು ನೀಡಬಯಸಿದ್ದೆ 
ಐಹಿಕ ಸಂಸತ್ತನ್ನು ತಿರೆಸ್ಸರಿಸಿ ಆತ್ಮ ಸಂಪತ್ತನ್ನು ಬಯಸಿದವರು ಗಾರ್ಗಿ, ಮೈತ್ರೇಯಿ 
ಯನು, ಇಡೀ ವಿಶ್ವಕ್ಕೆ ಭಾರತೀಯ ಮಹಿಳೆಯರು ಈ ದಿಶೆಯಲ್ಲಿ ಅಗ್ರಗಣ್ಯರು, 
ವಿದ್ಯೆಯ ಕ್ಷೇತ್ರದಲ್ಲಿ ಭಾರತೀಯ ಮಹಿಳೆಯರದೇ ಮೇಲುಗೈ ಎಂಬುದನ್ನು ಆತಿ 
ಪ್ರಾಚೀನ ದಾಖಲೆಗಳಾದ ವೇದಗಳು ಹೀಗೆ ಪ್ರತಿಪಾದಿಸಿವೆ. ಕೇವಲ ಜ್ಞಾನತೃಪ್ತ 
ರಾಗಿ ತಮ್ಮ ಜೀವಮಾನವನ್ನೆ ಲ್ಲ ಜ್ಞಾನಸಂಪಾದನೆಯಲ್ಲಿಯೇ ಕಳೆದವರೂ ಉಂಟು, 
"ಫಘೋಷಾ' ಎಂಬ ಖುಹಿಕೆಯ ಹೆಸರನ್ನು ಇದಕ್ಕೆ ದೃಷ್ಟಾಂತವಾಗಿ ಹೆಸರಿಸಬಹುದು. 
ತನ್ನ ತಂದೆಯ ಮನೆಯಲ್ಲೇ ತನ್ನೆಲ್ಲಾ ಆಯಸ್ಸನ್ನು ಬ್ರ ಹ್ಮಚಾರಿಣಿಯಾಗಿಯೇ 
ದೂಡಿದ ಘೋಷಾಳ ಹೆಸರು ಖುಗ್ವೇದ ಅಥರ್ವವೇದಗಳೆರಡರಲ್ಲೂ ಕಂಡುಬರುತ್ತದೆ. 
ಖುಗ್ನೇದೆದ ಹತ್ತನೆಯಮಂಡಲದ : ನಲವತ್ತ ನೆಯ ಸೂಕ್ತದಲ್ಲಿ ಅಶ್ವಿನೀ ಜೀವತೆ 
ಗಳನ್ನು ಉದ್ದೇಶಿಸಿ ಈ ಖಷಿಕೆಯು ರೂಪಿಸಿರುವ ಮಂತ್ರಗಳಲ್ಲಿ ಅವಿವಾಹಿತ 
ುವತಿಯೊಬ್ಬಳ ಕಾತರ, ಹೆಂಬಲಗಳು ಪ್ರತಿಧ್ವನಿತವಾಗಿವೆ. 

ಖಗ್ವೇದದಲ್ಲಿ ಉಲ್ಲೇಖಿಸಲಾಗಿರುವ, ಮಹಿಳೆಯರಿಗೆ ಸಂಬಂಧಿಸಿದಂತಿರುವ 
ವಿಷಯಗಳನ್ನೇ ಅಥರ್ವವೇದದಲ್ಲಿಯೂ ಕಾಣಬಹುದು, ಹೆಣ್ಣು ಮಕ್ಕುಳ ವಿದ್ಯಾ 
ಭ್ಯಾಸಕ್ಕೆ ಸಂಬಂಧಿಸುವಂತೆ ವಿಶೇಷ ವಿಚಾರಗಳೇನೂ ಅಥರ್ವವೇದದಲ್ಲಿ ಕಂಡುಬರು 
ವುದಿಲ್ಲ. ಅಥರ್ವವೇದದ ಕಾಲಕ್ಕೆ ಹೆಣ್ಣುಮಗು ತಂಜಿತಾಯಿಯರಿಗೆ * ಹೊರೆ' 
ಯೆಂಬಂತೆ ತೋರಿಬಂದುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಗರ್ಭವತಿ ಮಹಿಳೆಗೆ 
ನೆರವೇರಿಸುವ ಕೆಲವು ವಿಶೇಷವಿಧಿಗಳಲ್ಲಿ, " ಗಂಡುಮಗು 'ವನ್ನೇ ಅವಳು ಕಡೆಯಲಿ, 
ಆದರ ನಂತರವೂ ಹುಟ್ಟುವ ಮಗು ಸಹ ಗಂಡೇ ಆಗಲಿ! ಎಂಬ ಕೋರಿಕೆಯನ್ನು 
ಗೃಹಸ್ಥನು ದೇವತೆಗಳ ಮಂಡದಿಡುತ್ತಿದ್ದುದನ್ನು ಕಾಣುತ್ತೇವೆ, ಆರ್ಥಾತಿ್‌ ಹೆಣ್ಣು 
ಮಗುವಿನ ಜನ್ಮಕ್ಕೆ ಆಥರ್ವವೇದದ ಸಾಮಾಜಿಕನು ತೋರಿಸುತ್ತಿದ್ದ ಪ್ರತಿಕ್ರಿಯೆ ' 
ಖುಗ್ರೇದ ಕಾಲದ ಸಾಮಾಜಿಕನಿಗಿಂತಲೂ, ಬೇಸರ ಕಳವಳಗಳಿಂದ ಬೆಕೆತಂತಹ 


4, "“ಪುಮಾಂಸಂ ಪುತ್ರಂ ಜನಯ ತಂ ಪುಮಾನನುಜಾಯತಾಂ 
ಭವಸಿ ಪುತ್ರಾಣಾಂ ಮಾತಾ ಜಾತಾನಾಂ ಜನಯಾಶ್ಚಯಾನ್‌'' | 
ಅಥರ್ವವೇದ 3ನೇ ಕಾಂಡ, 23ನೇ ಸೂಕ್ತ, ಮಂತ್ರಸಂಖ್ಯೆ 3 


1 
x 


ವೈದಿಕಯುಗದಲ್ಲಿ "ಹೆಣ್ಣು' ೯೧ 


ದ್ಹಾಗಿತ್ತು. ಏಕೆಂದರೆ ವರದಕ್ಷಿಣೆಯ ಸಮಸ್ಯೆ ಅಥರ್ವವೇದ ಕಾಲದ ಸಮಾಜದಲ್ಲಿ 
ಮೆಲ್ಲಮೆಲ್ಲನೆ ಅಡಿಯಿಡಲಾರಂಭಿಸಿತ್ತು. ಮುಂದಿನ ಗೃಹ್ಯ ಸೂತ್ರ, ಸ್ಮೃತಿ 
ಮುಂತಾದುವುಗಳಲ್ಲಿ ಗಂಡುಮಗುವಿನ ಜನನಕ್ಕಾಗಿಯೇ, ಗರ್ಭವತಿಗೆ ನೆರವೇರಿಸು 
ತ್ತಿದ್ದ « ಪುಂಸವನ ' ಎಂಬ ವಿಶೇಷ ವಿಧಿಗೆ ಅಥರ್ವವೇದದಲ್ಲಿನ ಸಮಾಜದ " ಪುತ್ರ 
ಹಂಬಲ'ಗಳೇ ಮುಖ್ಯ ಪ್ರೇರಕಗಳಾಗಿರಬಹುದು. ಏಕೆಂದರೆ ಖುಗ್ಬೇದದಲ್ಲಿ ಹೆಣ್ಣು 
ಮಗುವಿನ ಬಗ್ಗೆ ಎದ್ದು ತೋರುವಂತಹ ಅನಾದರ ಕಂಡುಬರುವುದಿಲ್ಲ. ಏಕಮಾತ್ರ 
ಪುತ್ರಿಯಾಗಿ ಸೋದರರೇ ಇಲ್ಲದೆ ಹುಟ್ಟಿ ಬೆಳೆದ ಮುದ್ದು ಗುವರಿ ತಂದೆ ತಾಯಿಯರ 
ಸಮಸ್ತ ಆಸ್ತಿಗೆ ವಾರಸುದಾರಳು. ದಾಯಾದಿಗಳಿಗೆ ಅವಳ ಆಸ್ತಿಯ ಹಕ್ಕಿಲ್ಲ. ತೆಂಬೆ- 
ತಾಯಿಯರ ಉತ್ತರ ಕ್ರಿಯೆಗಳನ್ನೂ ಅವಳೇ ನಡೆಸಬಹುದಿತ್ತು. 


ಗೃಹಿಣಿಯಾಗಿ : 

ವೈದಿಕ ಸಮಾಜದಲ್ಲಿ ಗೃಹಿಣಿಯ ಪಾತ್ರ ಅತ್ಯಂತ ಗೌಂವಯುತವಾದು 
ದಾಗಿತ್ತು. ಯಜ್ಞ ಕಾರ್ಯಗಳ ನಿರ್ವಹಣೆಗೆ ಗೃಹಿಣಿಯಿಲ್ಲದ ಗೃಹಸ್ಥ ಆನರ್ಹ. 
ಪತಿ-ಪತ್ನಿ ಇಬ್ಬರೂ ಸರ್ವರೀತಿಯಲ್ಲೂ ಸಮಾನರೇ. ಆಂಗ್ಲಭಾಷೆಯಲ್ಲಿ ಬಳಕೆಯ 
ಲ್ಲಿರುವ " ವೈಫ್‌ > (Wife) ಎಂಬ ಶಬ್ದಕ್ಕೆ . ಹೆಂಡತಿ ' (Housewife) ಎಂಬರ್ಥ 
ವಲ್ಲದೆ, "ಸೂಲಗಿತ್ತಿ? (Midwife) ವಿಕ್ರಯಿಣಿ ಅಥವಾ ಮಾರುವವಳು 
(ಉದಾ ; Fishwife) ಹಾಗೂ ಸೇವಕಿ ಎಂಬ ಅರ್ಥಗಳೂ ಉಂಟು, ಆದರೆ ವೇದ 
ಮಂತ್ರಗಳಲ್ಲಿ ಬರುವಂತಹ ಜಾಯಾ-ಜಾನೀ-ಪತ್ನೀ ಎಂಬ ಪದಗಳು " ಹೆಂಡತಿ? 
ಎಂಬರ್ಥವನ್ನೇ ಸೂಚಿಸುವಂತೆ ತೋರಿಬಂದರೂ ಇವಕ್ಕೆ ಪ್ರತ್ಯೇಕವಾದ ವಿಶಿಷ್ಟತೆ 
ಯಿದೆ, " ಜಾಯಾ ' ಎಂಬುದು ಪತಿಯ ಪ್ರೇಮದ ಸಹಭಾಗಿನಿ ಎಂಬರ್ಥದಲ್ಲಿ 
ಪ್ರಯುಕ್ತವಾಗಿದೆ. " ಜಾನಿ' ಶಬ್ದವು ಅವನ ಮಕ್ಕಳಿಗೆ ತಾಯಿ ಎಂಬರ್ಥವನ್ನು 
ಸೂಚಿಸಿದರೆ " ಪತ್ನೀ” ಶಬ್ದವು ಯಜ್ಞಕಾರ್ಯಗಳೆ ಪಾಲುದಾರಳೆಂಬ ವಿಶೇಷಾರ್ಥ 
ವನ್ನು ತಿಳಿಸುತ್ತದೆ. ಸ್ವತಃ,  ದಂಪಶೀ' ಎಂಬ ಸಂಸ್ಕತ ಸದವು ಪತಿ-ಸತ್ನಿ 
ಇಬ್ಬರೂ ಸಕ್‌ ಮನೆಯೊಡೆಯಕೆಂದೂ, ಗೃಹಕಾರ್ಯ ನಿರ್ವಹಣೆಯಲ್ಲಿ ಇಬ್ಬರೂ 
ಸಮಾನರೆಂ ಬುದನ್ನು ಸೂಚಿಸುವುದು, ಗೃಹಸ್ಥ ಜೀವನಕ್ಕೆ ನಾಂದಿ ವಿವಾಹದಿಂದಲೇ, 
ಆದ್ದರಿಂದ ನಿವಾಹದ ಬಗ್ಗೆ ಸ್ಟ್ಯೂಲವಾಗಿಯಾದರೂ ಕೆಲವು ನಿಚಾರಗಳನ್ನು ತಿಳಿಸ 
ದಿದ್ದಲ್ಲಿ ಅನುಚಿತವಾಗಬಹುದು. 

ವಿವಾಹಗಳು ಸಾಮಾನ್ಯವಾಗಿ ಗುರುಹಿರಿಯರ ಸಮ್ಮತಿಗೆ ಅನುಗುಣವಾಗಿಯೇ 
ನೆರವೇರುತ್ತಿದ್ದರೂ " ಫ್ರೇಮವಿವಾಹ'ಗಳೂ ಸಹ ವೈದಿಕಯುಗದಲ್ಲಿ ಧಾರಾಳವಾಗಿ 
ನಡೆಯುತ್ತಿದ್ದವು. ಅತಿಯಾದ ನಿರ್ಬಂಧ ಹೆಣ್ಣುಮಕ್ಕಳಿಗೆ ಇರಲಿಲ್ಲವೆಂಬುದಕ್ಕೆ ವೇದ 
ಮಂತ್ರಗಳಲ್ಲಿ ದೃಷ್ಟ್ರಾಂತಗಳಿವೆ. ಹಾಗೆಂದಮಾತ್ರಕ್ಕೆ ಸ್ವಚ್ಛಂದತೆಗೆ, ಸ್ವೈರವೃತ್ತಿಗೆ 


೯೨ ಮಾನವಿಕ ಕರ್ಣಾಟಕ 


ಅವಕಾಶವಿತ್ತೆಂದು ಅರ್ಥೈಸಲಾಗದು, " ಸಮನ'5 ಎಂಬ ವಿಶೇಷ ಉತ್ಸವಗಳಲ್ಲಿ 
ಯುವಕ ಯುವತಿಯರು ಭಾಗವಹಿಸುತ್ತಿದ್ದರು. "ಸಮನ ವೆಂಬ ಸಂತೋಷಕೂಟ 
ದಲ್ಲಿ ಬಣ್ಣಬಣ್ಣದ ಉಡುಗೆ ತೊಡುಗೆ ಧರಿಸಿ ಎಲ್ಲರೆದುರು ಮೆರೆಯುವುದೆಂದರೆ ತರುಣ 
ತರುಣಿಯರಿಗೆ ಒಲ:ಪ್ರಿಯವಾದೆ ವಿಷಯವಾಗಿತ್ತು. ಎಲ್ಲ ವಯಸ್ಸಿನ ಸ್ತ್ರೀಪುರುಷರು 
ಮಕ್ಕಳು ಇದರಲ್ಲಿ ಭಾಗವಹಿಸುತ್ತಿದ್ದರೂ ಒನಪು, ಒಯ್ಯಾರಗಳ ಪ್ರದರ್ಶನ 
ಕ್ಲಾಗಿಯೇ ತರುಣಪೀಳಿಗೆ " ಸಮನ 'ಗಳಲ್ಲಿ ತಪ್ಪಜಿ ಭಾಗವಹಿಸುತ್ತಿತ್ತು. ಕಂಡವರ 
ಕಣ್ಣುಮನ ಸೆಳೆಯುವ ಮೋಹಕ ರೂಪುಳ್ಳ ಯುವತಿಯ ವಿವಾಹ ಅವಳ ತಂದೆ 
ತಾಯಿಯರಿಗೆ ಸುಲಭವಾಗಿಬಿಡುತ್ತಿತ್ತು. ಇಂದು ಹೇಗೋ ಹಾಗೆ ಅಂದಿನ ಸಮಾಜ 
ದಲ್ಲೂ ಸಹ " ಬಿಚ್ಚೋಲೆಯ ಗೌರಮ್ಮ 'ಗಳಿಗಿಂತ ಬೆಡಗಿನ ಅಂದಗಾರ್ತಿ ಯುವತಿಯರ 
ವಿವಾಹ ಶೀಘ್ರವಾಗಿ ನೆರವೇರುತ್ತಿತ್ತು. "ಸಮನ'ಗಳ ಉಲ್ಲೇಖ ಖುಗ್ರೇದ ಮತ್ತು 
ಅಥರ್ವವೇದಗಳೆರಡರಲ್ಲೂ ಸಾಕಷ್ಟು ಕಂಡುಬರುತ್ತದೆ, ತಮ್ಮ ಮಗಳು " ಸಮನ? 
ದಲ್ಲಿ ಎಲ್ಲರಿಗೂ "ಪ್ರಿಯಳಾ'ಗಿದ್ದೆಳೆಂಬ ವಿಷಯ ತಂಡೆಶಾಯಿಯರಿಗೆ ಹೆಮ್ಮೆ 
ತರುವಂಥದಾಗಿತ್ತು. ಇಷ್ಟು ದರೂ ಸಹ ಅವಳಿಗೆ ಒಳ್ಳೆಯ ಗುಣವಂತನಾದ “ವರ” 
ಸಿಕ್ಕಲೆಂಬ ಕಾತರ ಕಳವಳಗಳು ತಂದೆಶಾಯಿಯರನ್ನು ಪೀಡಿಸದೆ ಇರಲಿಲ್ಲ. ಬೆಳೆದು 
ಯುವತಿಯಾಗಿ ಮದುವೆಗೆ ಸಿದ್ಧಳಾದ ಮಗಳು ತವರಿನಿಂದ ಆಗಲಿದರೂ ಸರಿಯೆ, 
ಅದಕೆ ಗಂಡನ ಮನೆಯ ಸಂಬಂಧ ಎಂದಿಗೂ ಮುರಿಯಬಾರದೆಂಬ ಹಂಬಲವನ್ನು 
ಪ ಫೈತಿಯೊಬ್ಬ ತಂದೆಯೂ ಸಹ ದಾಂಪತ್ಯಜೀವನದ ಅಧಿದೇವತೆ ಅರ್ಯಮನ 
ಮುಂದಿಡುತ್ತಿದ್ದ.  ಅರ್ಯಮನ ಹೆರಕೆ ಆಶೀರ್ವಾದಗಳು ತಮ್ಮ ಮಗಳ ಸೌಭಾಗ್ಯ 
ವನ್ನು ಎಂದಿಗೂ ಕಾಪಾಡಬೇಕೆಂದು ಅವನಿಗೆ ಪ್ರಾರ್ಥನೆ ಕಾಣಿಕೆಗಳನ್ನು ಸಮರ್ಪಿಸು 
ತ್ತಿದ್ದರು ವೈದಿಕ ಸವಾಾಜದ ತಾಯ್ತಂದೆಯರು ; 


"“ ಅರ್ಯಮಣಂ ಆಯಜಾಮಹೇ ಸುಬಂಧು ಪತಿವೇದನಮ್‌ । 
ಉರ್ವಾರುಕಮಿವ ಬಂಧನಾತ್‌ ಪ್ರೇತೋ ಮುಂಚಾಮಿ ನಾಮುತಃ ” | 
ಅ.ವೇದ 14-1-17 


ಬಲಿತ ಸೌತೆಯ ಬಳ್ಳಿಯಿಂದ ಕಳಚಿಕೊಳ್ಳುವಂತೆ ಬೆಳೆದ ಮಗಳು ತವರಿನಿಂದ 
ಅಗಲಿದರೂ, ಗಂಡನ ಮನೆಯಿಂದ ಅವಳು ಅಗಲದಿರಲಿ, ಎಲ್ಫೆ ಆರ್ಯಮನೇ, 
ಅವಳಿಗೆ ಒಳ್ಳೆ ಯ ಪತಿ ದೊರೆಯಲೆಂದು ಅನುಗ್ರಹಿಸೆಂಬ ಮೊರೆ ಅವರದಾಗಿತ್ತು. 
ಸ್ರೇಮವಿವಾಹಕ್ಕೆ ದೊ ೀತಕವೆನಿಸುವಂತಹ ಮಂತ್ರಗಳನ್ನು ಸಹ ನಾವು ಯುಗ್ವೇದದಲ್ಲಿ 
ಕಾಣಬಹುದು, 

೨... "ಸಮನ ಎಂಬ ಶಬ್ದಕ್ಕೆ ವೇದಭಾಷ್ಕಕಾರರಾದ ಸಾಯಣರು "ಯಜ್ಞ' "ಸಂಗ್ರಾಮ' 
ಹಾಗೂ ಸಮವಯಸ್ಸಿನ ಗೆಳೆಯ-ಗೆಳತಿಯರ ಸಮುದಾಯ ಎಂಬುದಾಗಿ ವಿವರಣೆ "ನೀಡಿರುವರು. 
ಹಿಶೆಲ್‌, ಗ್ರಿಫಿತ್‌ ವಿಲ್ಲನ್‌ ಮೊದಲಾದ ವಿದ್ವಾಂಸರುಗಳು ಉತ್ಪೆ ಕೈವವೆಂಬರ್ಥವನ್ನು ತಿಳಿಸಿರುವರು. 


ವೆ ೈದಿಕಯುಗದಲ್ಲಿ "ಹೆಣ್ಣು * ೯೩ 


ಭದ್ರಾವಧೂರ್ಭವತಿ ಯತ್ಸುಪೇಶಾಃ ಸ್ವಯಂ ಸಾ ಮಿತ್ರಂ ವನುತೇ ಜನೇಚಿತ್‌ "6 


ಸ-ಗುಣಗಳೆರಡೂ ಇರುವಂತಹ ಯುವತಿಗೆ ವರ ಸಿಕ್ಕುವುದೇನೂ ಕಷ್ಟವಿರದೆ 
ತನ್ನಿ ಚೈಬಂದವರನ್ನ್ವೇ ಅವಳು ತನ್ನ ಪತಿಯನ್ನಾಗಿ ವರಿಸಿಕೊಳ್ಳುವ ಅವಕಾಶವಿದ್ದುದು 
ಮೇಲಿನ ಮಂತ್ರದಿಂದ ದೃಢೀಕೃತವಾಗುತ್ತದೆ. ಇವೆಲ್ಲಾ ಆಧಾರಗಳಿಂದ ವೈದಿಕ 
ಸಮಾಜದಲ್ಲಿ ಬಾಲ್ಯವಿವಾಹ ಪದ್ಧತಿಯಂತೂ ಜಾರಿಯಲ್ಲಿರಲಿಲ್ಲವೆಂಬುದು ಸೃಷ್ಟವಾಗಿ 
ತಿಳಿಯುತ್ತದೆ, ಸಾಮಾನ್ಯವಾಗಿ ಹೆಣ್ಣುಮಕ್ಕಳ ವಿವಾಹದ ವಯೋಮಿತಿ ಎಷ್ಟೆಂಬು 
ದರ ಬಗ್ಗೆ ವೇದಗಳಲ್ಲಿ ನೇರವಾಗಿ ತಿಳಿಸಿಲ್ಲವಾದರೂ ತೊಟ್ಟಿಲ ಕೂಸುಗಳನ್ನು 
ವಿವಾಹಕ್ಕೆ ಒಳಪಡಿಸುವ, ಆಡುವ ಬಾಲೆಯರನ್ನು ಮದುವೆಮಾಡಿ ತಮ್ಮ ಶಲೆ 
ತೊಳೆದುಕೊಳ್ಳುವ ಮೂರ್ಬರು ಸ್ವಾರ್ಥಸಾಧಕರು ವೈದಿಕ ಸಮಾಜದಲ್ಲೆಲ್ಲೂ ಕಂಡು 
ಬರುವುದಿಲ್ಲ. ಇಂತಹ ಸಂಪ್ರದಾಯವೇನಿದ್ದರೂ ಧರ್ಮಶಾಸ್ತ್ರಗಳ ಹಾಗೂ 
ಪುರಾಣಗಳಕಾಲದಿಂದ ಪ್ರಾರಂಭವಾಗಿ ಆಚರಣೆಗೆ ಬಂದಿರುವುದಕ್ಕೆ ಸಾಕಷ್ಟು ಆಧಾರ 
ಗಳಿವೆ. ವೈವಾಹಿಕ ಜೀವನದ ಜವಾಬ್ದಾರಿ ಪತಿ-ಸತ್ಲಿಯ ಸ್ಥಾನವನ್ನು ಕಾನ 
ಹೆಣ್ಣು ಗಂಡುಗಳಿಗೆ ಬರಬೇಕಿದ್ದಲ್ಲಿ ಪೈಹಿಕವಾಗಿ Fe ಇಬ್ಬ ರೂ ಪ್ರಬುದ್ಧ 
ರಿರಬೇಕೆಂಬ ಅರಿವು ಅಂದಿನ ಜನಾಂಗಕ್ಕೆ ಸಾಕಸ್ಟಿತ್ತು. ಕೆಲವೊನ್ಸೆ ಹ: 
ಸಂದರ್ಭದಲ್ಲಿ ವಧೂವರರಿಬ್ಬರನ್ನು ಸುರಾ? ನಿಲಿಸಿ ಅವರ ಮೇಲೆ 
ಅಗಲನೆಯ ವಸ್ತ್ರ ವೊಂದನ್ನು ಹೊದಿಸಿ? ಅವರೀರ್ವರ ನೋಟಿಗಳ ಮಿಲನಕ್ಕೆ ಅವಕಾಶ 
ಕಲ್ಪಿಸುವುದೂ ಸಹ ವಿವಾಹವಿಧಿಯ ಒಂದು ಅಂಗವಾಗಿಯೇ ರೂಢಿಯಲ್ಲಿತ್ತು. ಪಶ್ಚಿಮ 
ಬಂಗಾಳೆದಲ್ಲಿ ಈ ಸಂಪ್ರದಾಯ ಇನ್ನೂ ಸಹ ರೂಢಿಯಲ್ಲಿರುವುದು ಜಟಾ 
ವಿವಾಹವೆಂಬುದು ಕೇವಲ ಎರಡು oat ನಡುವಣ ನೆಂಟಸ್ತಿಕೆ ಮಾತ್ರ 
ವಾಗಿರಡಿ ಅದು ಜೀವಗಳೆರಡರ " ಆತ್ಮೀಯ ಮಿಲನ 'ವಾಗಬೇಕು. ಸೊಸೆಯಾಗಿ 
ಬರುವವಳು ತೊತ್ತಿನಂತಿರದೆ ಪತಿಗ ಹಕ್ಕ ಸ್ವಾಮಿನಿಯೂ ಆಗಿರಬೇಕು. ಅತ್ತೆಗೆ 
ಮೆಚ್ಚಿನ ಸೊಸೆಯಾಗಿ, ಮೈದುನ "ನಾದಿನಿಯರ ಗೌರವವೂ ಅವಳಿಗೆ ದಕ್ಕಬೇಕು. 
ಮಗಳನ್ನು ಮದುವೆಮಾಡಿಕೊಟ್ಟು ತುಂಬುಹೈ ದಯದಿಂದ ಆಶೀರ್ವದಿಸುತ್ತಿದ್ದ ತಂದೆ 
ಶಾಯಿ 'ಬಂಧುವರ್ಗದವರು ಅವಳಿಗೆ RE ಬದುಕನ್ನು, ಗೌರವಾದರ 
ಗಳನ್ನು ಕೋರಿ ಅತ್ತೆ ಯಮನೆಯಲಳ್ಲಿ " ಮೆಚ್ಚಿ ನರಾಣಿ ಬಕ ಜು ಹಾಕೈಸಿ 
ಹರಸುಕ್ತಿ ದ್ದ ರು ; 


ಸಮ್ರಾಜ್ಯ € ಶ್ವಶುರೇ ಭವ ಸಮ್ರಾಜ್ಞೀ 'ಶ್ವಶ್ರಾಂ ಭವ' 
ನನಾಂದರಿ ನಿಮ್ರಾಜ್ಞಿ € ಭವ ಸಮ್ರಾಜ್ಞೀ ಅಧಿ "ದೇವೈ ಷು” 


ವಿಂಬ ಮಂತ್ರವು, ಗೃ ಗ.ಹೆಚಿಯ ಜೀವನವು ಎಲ್ಲರ ಗೌರವಾದರಗಳನ್ನು ಫಡೆದು ಬಾಳಿನ 
6. ಯಗ್ವೇದ 10, 27, 12 

7. ಅಥರ್ವವೇದ Fy 36. 37 

8, ಯಗ್ವೇದ 10, 85, 46, 


೯೪ ಮಾನವಿಕ ಕರ್ಣಾಟಕ 


ಸರಿಪೂರ್ಣತೆಯನ್ನರಸುವತ್ತ ಸಾಗಬೇಕಾದಲ್ಲಿ ಅವಳಲ್ಲಿಯೂ ಸಹ ಸದ್ದುಣಗಳಿರ ' 
ಬೇಕೆಂಬುದನ್ನೂ ಸಹ ಸೂಚಿಸುತ್ತ ದೆ. ಪತಿ ಪತ್ನಿ ಯರ ಬಾಳು ಜಕ್ಕವಕ್ಕಗಳಂತೆಃ ` 


ಇರಬೇಕೆಂಬ ಆಶಯವನ್ನು ಅಥರ್ವವೇದದಲ್ಲಿಯೂ ಕಾಣುತ್ತೇವೆ. ಎಂದೆಂದಿಗೂ 
ಇವರು ಅಗಲದಿರಲೆಂಬ ಹಾರೈಕೆಯನ್ನು ಸಹ ಕಾಣುತ್ತೆ ವೆ, ಸಾಮಾನ್ಯವರ್ಗದ 
ಹೆಂಗಸೊಬ್ಬಳ್ಳು, ಒಕ್ಕಲು ಕಾಲದಲ್ಲಿ ಮೊರದಿಂದ ಕಾಳನ್ನು ತೂರುಕ್ತಾ ತನ್ನ ಪತಿಗೆ 
ಸಹಸ: ಸ್ಸನ್ನು ಕೊಡಲೆಂದು ಭಗವಂತನಲ್ಲಿ ಮೊರೆಯಿಡುವುದನ್ನು ಕಾಣುತ್ತೇವೆ, 
ತತಾ ಕಾಲಕ್ಕೆ ಬಹುಪತ್ನಿತ್ವ ರೂಢಿಗೆ ಬಂದು " ಸವತಿದ್ವೇಷ ' ಸಾಕಷ್ಟು 


ಹೊಗೆಯಾಡುವುದನ್ನು ಕಾಣುಕ್ರೀವೆ. ಒಬ್ಬ ಸ್ತ್ರೀ ಮತ್ತೊಬ್ಬ ಬ್ಬ ಸವತಿ ಸ್ತ್ರೀಯ 


ಮೇಲೆ ಮಾಟಮಾಡಿಕುತ್ತಿದ್ದ, ತನಗೆ ಬೇಕಾದವರನ್ನು ಒಲಿಸಿ ವರಿಸಿಕೊಳ್ಳಲು 
ಮಾಟದ ಮೊರೆ ಹೋಗುತ್ತಿದ್ದ ಹೆಂಗಸರೂ ಸಹ ಅಥರ್ವವೇದಿಯ ಸಮಾಜದಲ್ಲಿ 
ಇದ್ದು ದು ಕಂಡುಬರುತ್ತದೆ ಆದರೆ ಇವೆಲ್ಲವನ್ನು ಮೀರಿದಂತೆ, ಅನ್ಯೊ ನ ದಾಂಪತ್ಯದ 
ವ ಸಂಜೆ ಭವಭೂತಿಯಂತಹ ಕವಿಗಳು ರಾಮ-ಸೀತೆಯರಲ್ಲಿ ಷನ ಅದೆ ಸ್ರತ 
ಭಾವದ ದಾಂಪತ್ಯಕ್ಕಾಗಿ ಉತ್ಕಟವಾದ ಅಭಿಲಾಷೆಯನ್ನೂ ಸಹ ಅಥರ್ವ 
ವೇದದಲ್ಲಿ ಕಾಣುತ್ತೇವೆ. ತನ್ನ ಪತಿ ಪರಸ್ತ್ರೀಯಪಾಲಾಗದೆ ಎಂದಿಗೂ ತನ್ನವನೇ 
ಆಗಿರಲಿ' ಎಂಬ ಮೊರೆಯನ್ನು ಅಥರ್ವವೇದದ ಮಂತ್ರಗಳಲ್ಲಿ ಅಲ್ಲಲ್ಲಿ ಕೇಳುತ್ತೇವೆ. 
ಮತ್ತೊಂದು ವಿಶೇಷವೆಂದರೆ ವೇದಗಳ ಕಾಲದಲ್ಲಿ " ಮಾಂಗಲ್ಯ” ಅಥವಾ ಮಂಗಳ 
ಸೂತ್ರವನ್ನು ವಧುವಿನ ಕೊರಳಿಗೆ ವರನಿಂದ ಕಟ್ಟಿಸುವ ಸಂಪ್ರದಾಯವಿರಲಿಲ್ಲ. ಇದು 
ನಂತರ ರೂಢಿಗೆ ಬಂದದ್ದು. ಖುಗ್ಬೇದ ಅಥರ್ವವೇದಗಳೆರಡರಲ್ಲೂ ವಿವಾಹಕ್ಕೆ 
ಸಂಬಂಧಿಸದಂತಹ ವಿಧಿಗಳ ಬಗ್ಗೆ ವಿಸ್ತಾರವಾದ ಮಾಹಿತಿ ಇದೆ, ಕೆಲವು ವಿಷಯ 
ಗಳನ್ನು ಮಾತ್ರ ಇಲ್ಲಿ ಸಂಕ್ಷಿಸ್ಮವಾಗಿ ವಿವರಿಸಲಾಗಿದೆ. 


ಮಾತೆಯಾಗಿ ಹೆಣ್ಣು ! 

ಮಾತೃಸ್ಥಾ ನದಲ್ಲಿ ಸ್ತ್ರೀಯು ಎಲ್ಲ ಯುಗದಲ್ಲೂ ಪೂಜಾರ್ಹಳೇ, ಶಾಯ್ತ ನವಿಲ್ಲದ 
ಹೆಣ್ಣಿನ ಬದುಕು ಅಪೂರ್ಣ. ಬಂಜೆತನವೆಂಬುದು ಹೆಣ್ಣಿನ ಬದುಕಿಗೊಂದು 
ಅಭಿಶಾಸ, ಖಗ್ರೇದದಲ್ಲಿ ಬರುವ "ಅದಿತಿ' ದೇವತೆಯ ಕಲ್ಪನೆಯು ಮಾತೃತ್ವದ 
ಸಂಕೇತ, ವೇದಗಳಲ್ಲಿ ವಿವಾಹ ಸೂಕ್ತಗಳಲ್ಲಿಯೇ ಪುತ್ರಪ್ರಾಪ್ತಿಗಾಗಿ ಉಜ್ಜ 
ಸಲ್ಪಡುತ್ತಿದ್ದ ಮಂತ್ರಗಳನ್ನು ಕಾಣಬಹುದು, ರಾಕ್‌ ಎಸಿಪಿ 
ಇಂದ್ರನ ಆಶೀರ್ವಾದ ಅನುಗ್ರಹಗಳು ಬೇಕೆಂಬ ಪ್ರಾರ್ಥನೆ ಈ ಮಂತ್ರಗಳಲ್ಲಿದ್ದು, 
ದಶಪುಶ್ರರನ್ನು ಆಕೆ ಹಡೆಯುವಂತಾಗಲಿ, ಪತಿಯು ಅವರೊಡನೆ ಏಕಾದಶನಾಗಿರಲೆಂಬ 
ಹಾರೈಕೆಯನ್ನು ಕಾಣಬಹುದಾಗಿದೆ. 


9... ₹" ಇಹೇಮಾವಿಂದ್ರ ಸಂನುದ ಚಕ್ರವಾಕೇವ ದಂಪತೀ ಪ್ರಜಯೈನೌ ಸ್ವಸ್ತಕೌ ವಿಶ್ವ 
ಮಾಯುರ್ವ್ವಶ್ನುತಾಮ್‌'' ಅಥರ್ವವೇದ 14,2.64. 


ಹ್‌ ಕ್ಯಾ 


ಇಗೂ MAE NTE 
Ke MO ತ 


ಎತ ತುರು ಗೇ ತಳ ಜೂ ಇಸಕಿ ಕಾ ಇ 


ವೈದಿಕಯುಗದಲ್ಲಿ "ಹೆಣ್ಣು' ೯ 


ಹೀಗೆ ವಿವಾಹ್ಮೆ ತಾಯ್ದನಗಳಂತಹ, ಹೆಣ್ಣಿನ ಬದುಕಿನ ಮುಖ್ಯ ಹಂತಗಳನ್ನು 
ವೈದಿಕಸಮಾಜದಲ್ಲಿ ಕಾಣುವಂತೆಯೇೆ, ಬದುಕಿನ ಏರುಪೇರುಗಳ ಚಿತ್ರಣವನ್ನು 
ಕಾಣುತ್ತೇವೆ. ಖಗ್ವೇದ, ಅಥರ್ವವೇದಗಳಲ್ಲಿ ಬಿಂಬಿತವಾಗಿರುವ ಸಮಾಜಕ್ಕೆ ಸೇರಿದ 
ಸ್ತ್ರೀಯರು ತಪ್ಪುಗಳನ್ನೇ ಎಸಗುತ್ತಿ ರಲಿಲ್ಲವೆಂದು ಭಾವಿಸಲಾಗದು. ಖುಗ್ವೇದದ 
ಸಮಾಜದಲ್ಲಿ " ದೇವದಾಸಿ” ಪದ್ಧತಿ ಇತ್ತೆಂಬುದಕ್ಕೆ ಅಸ್ಪಷ್ಟವಾದ ಆಧಾರಗಳಿವೆ, 
ಖುತಕ್ಕೆ, ಸತ್ಯಕ್ಕೆ, ಸ್ತ್ರೀಪುರುಷರಿಬ್ಬರೂ ಬದ್ಧರಾಗಿರಬೇಕೆಂಬುದನ್ನು ವೇದಗಳು 
ಸಾಕಷ್ಟು ಒತ್ತಿ ಹೇಳಿವೆ, ವೇದಗಳಲ್ಲಿನ "ಬುತ'ದ ಕಲ್ಪನೆಯೇ ಮುಂದೆ «ಧರ್ಮ'ದ 
ಕಲ್ಪನೆಯಾಗಿ ಪರಿಣಮಿಸಿತೆನ್ನಬಹುದು. ಆಕಸ್ಮಿಕವಾಗಿಯೋ ಅಥವಾ ಮಾನಸಿಕ 
ದೌರ್ಬಲ್ಯದ ಒತ್ತಡದಿಂದಾಗಿಯೋ ಒಮ್ಮೊಮ್ಮೆ ತಪ್ಪುಮಾಡಿದಂತಹ ಮಹಿಳೆಯ 
ರನ್ನು ದಯೆ ಹಾಗೂ ಮಾನವತೆಯ ದೃಷ್ಟಿಯಿಂದ ನೋಡಲು ಹಾಗೂ ಅವರಲ್ಲಿ 
ಮಾನಸಿಕವಾಗಿ ಉತ್ತಮ ಸಂಸ್ಕಾರವನ್ನು ಮೂಡಿಸಲು ವೈದಿಕಸಮಾಜ ಪ್ರಯತ್ನಿಸಿದೆ. 

ವೈದಿಕ ಸಮಾಜದಲ್ಲಿನ ಮತ್ತೊಂದು ವಿಶೇಷ ಅಂಶವೆಂದರೆ, ವೈಧವ್ಯದಂತಹ 
ಸಂಕಟಕ್ಕೆ ಗುರಿಯಾದ ಮಹಿಳೆಯರನ್ನು ಪುರುಷವರ್ಗ ಕರುಣೆಯಿಂದ ನಡೆಸಿ 
ಕೊಂಡದ್ದು. ವಿಧವೆಯರಾದ ಸ್ತ್ರೀಯರನ್ನು ಖುಗ್ವೇದ ವ:ತ್ತು ಆಥರ್ವವೇದಕಾಲಿನ 
ಸಮಾಜವು " ಸಹೆಗಮನ' ಅಥವಾ ಪತಿಯ ಮೃತದೇಸದೊಡನೆ ಜೀವಂತ ಸುಡುವ 
" ಕ್ರೂರವಿಧಿಗೆ ಒಳಪಡಿಸಿರಲಿಲ್ಲ. ಇದಕ್ಕೆ ಸ್ಪಷ್ಟವಾದ ಆಧಾರಗಳು ಖಯಗ್ವೇದದ 
 ಹೆತ್ತನೆಯ ಮಂಡಲದ ಹದಿನೆಂಟನೆಯ ಸೂಕ್ತದಲ್ಲಿ ಹಾಗೂ ಅಥರ್ವವೇದದ 
ಹದಿನೆಂಟನೆಯ ಕಾಂಡದ 3ನೆಯ ಸೂಕ್ಕದಲ್ಲಿ ಕಂಡುಬರುತ್ತವೆ. 


“ಉದೀರ್ಷ್ವ ನಾರ್ಯಭೀಜೀವಲೋಕಂ ಗತಾಸುಮೇನಂ ಉಪಶೇಷ ಏಹಿ; 
ಹಸ್ತಗ್ರಾಭಸ್ಕ ದಿಧಿಷೋಸ್ತವೇದಂ ಪತ್ಕುರ್ಜನಿತ್ವಂ ಅಭಿ ಸಂ ಬಭೂಥ ''30 
| ಎಲ್ಫೈ ಸ್ತ್ರೀಯೇ, ಗತಪ್ರಾಣನಾಗಿರುವ ಈ ನಿನ್ನ ಪತಿಯ ಪಾರ್ಶ್ವದಿಂದೇಳು, ನಿನ್ನ್ನ 
ಮಕ್ಕಳಿರುವ ಜೀವಲೋಕ (ಭೂಲೋಕ) ದತ್ತ ನೀನು ಬರುವವಳಾಗು, ನಿನ್ನ 
ಪಾಣಿಗ್ರ ಹಣಮಾಡಿದವನಾದ, ನಿನ್ನ ಮಕ್ಕಳಿಗೆ ಜನಕನಾದ ನಿನ್ನ ಪತಿಯೊಡನೆ 
} ಮರಣಿಸಲು ನೀನು ನಿಶ್ಚಯಿಸಿರುವೆ. ಅದನ್ನು ಬಿಟ್ಟು ನೀನು ಬರುವವಳಾಗು.? 

ಈ ಮೇಲಿನ ಮಂತ್ರವನ್ನು ಸಾಮಾನ್ಯವಾಗಿ ಮೃತಪಟ್ಟಿ ವ್ಯಕ್ತಿಯ ತಮ್ಮ 
ನಿಂದ ಹೇಳಿಸಲಾಗುತ್ತಿತ್ತು, ಹಾಗೂ ಅವನು ಆಕೆಯ ಬಲಗೈಯನ್ನು ಹಿಡಿದು 
ಚಿತೆಯಿಂದ ಮೇಲೆಬ್ಬಿಸಿ ಕರೆತರುತ್ತಿದ್ದನು, ನಂತರ ಅಗ್ನಿ ಜ್ವಲಿಸುವಂತೆ ಮಾಡಲಾಗು 
ತಿತ್ತು. ವಿಧವೆಯಾದ ಹೆಂಗಸು ಚಿಕ್ಕಪ್ರಾಯದವಳಾಗಿದ್ದಲ್ಲಿ ಹಾಗೂ ಅವಳು 
ಅನುಮತಿ ಇತ್ತಲ್ಲಿ ಅವಳ ಮೈದುನನಿಗೆ ಅವಳನ್ನು ವಿವಾಹಮಾಡುಕ್ತಿದ್ದರು ಅಥವಾ 
ಅವಳನ್ನು ಕೈಹಿಡಿದೆಬ್ಬಿಸಿ ಚಿತೆಯಿಂದ ಕೆಳಕ್ಕೆ ಕರೆಶರುವ ಬೇರೆಯ ಯುವಕನಿಗೆ 


10, ಜುಗ್ವೇದ 10.18.8. 


೯೬ ಮಾನವಿಕ ಕರ್ಣಾಟಕ 


ಅವಳನ್ನು ಒಪ್ಪಿಸುತ್ತಿದ್ದರು. ಆದರೆ ಆಕೆಯ ಮೆ )ಡುನನಿಗೆ ಆದ್ಯ ತೆಯನ್ನು ag 
ತ್ತಿತ್ತು. ಈ ಕ್ಕ ಮ ಬಹುಶಃ ಆಕೆಯ ಮಕ್ಕಳ ಶ್ರ €ಯಸ್ಸಿ 4 ಆಸಿ ಪಾಸ್ತಿಗಳೆ 
ಸಂರಕ್ಷಣೆ ಹಾಗೂ ವೃದ್ಧ ಆತ್ತೆ-ಮಾವಂದಿರ ತ್ಯ ಷ್ಟಿ ಜಾ nd: ದಿನಗಳಲ್ಲಿ. 
ಡಾ ನಭ "“ನೀವರ ಅಥವಾ ಮೈದುನನಿಗೆ ಇಂತಾ ಯುವತಿಯನ್ನು 
ಒಪ್ಪಿಸುತ್ತಿದ್ದರೆಂಬುದಕ್ಕೆ "" ಕೋ ವಾಶಯುತ್ರಾ ವಿಧವೇವ ದೇವರಂ!” ಎಂಬ 
ಮಂತ್ರಭಾಗವು ಆಧಾರವಾಗಿದೆ, 3 

ಒಟ್ಟಿ ನಲ್ಲಿ ವೈದಿಕಭಾರತದ ಮಹಿಳೆಯರು ತಮ್ಮ ನಂತರದ ಮಹಿಳೆಯರಿಗಿಂತ ' 
ಕೆಲವು ವಿಶೇಷ ಸವಲತ್ತುಗಳನ್ನು ಅನುಭವಿಸಿದ್ದು ಖುಗ್ಬೇದ ಮತ್ತು ಅಥರ್ವವೇದ ' 
ಗಳ ಕೂಲಂಕಷ ಅಧ್ಯಯನದಿಂದ ತಿಳಿದುಬರುತ್ತದೆ. ಮಹಿಳೆಯರ ಮೇಲಿನ 4 
ವಿಶೇಷ ನಿರ್ಬಂಧಗಳು ಬಹುಶಃ ಆಕೆಯ ಶೀಲ- ಚಾರಿತ್ರ ಶ್ರ್ಯಗಳ ರಕ್ಷಣೆಯ ದೃಷ್ಟಿ 
ಯಿಂದ ಕಾಲಕ್ರಮದಲ್ಲಿ ರೂಪುಗೊಂಡವಾಗಿರಬಹುದು. ನೀತಿ-ನಿಯಮಗಳ ಚೌಕಟ್ಟಿ 4 
ನಲ್ಲಿರುವ ಬದುಕು ಶಾಂತಿ ನೆಮ್ಮ! ದಿಗಳಿಂದ ಕೂಡಿರುವುದಾದರೂ ದಯೆ ಹಾಗ 
ಮಾನವತೆಯ ದೃಷ್ಟಿಯಿಂದ, ಕೆಲವು ನಿರ್ಬಂಧಗಳನ್ನು ಸಡಿಲಗೊಳಿಸಿಕೊಳ್ಳು ವುದು | 
ತಪ್ಪಲ್ಲವೆನಿಸುತ್ತ Fy 


ಸಾ 


11. ಜುಗ್ವೇದ 10.40.2. 


ಎಂ. ಎಸ್‌. ಚಂ ದ್ರಶೇಖರಪ್ಪ 


ಸಮಾಜಕಾರ್ಯ ಹಾಗೂ ಕ್ರೇತ್ರಕಾರ್ಯ ದಾಖಲೆ 


ಕ್ಷೇತ್ರಕಾರ್ಯದಲ್ಲಿ ಸಮಾಜಕಾರ್ಯ ವಿದ್ಯಾರ್ಥಿಗಳು ವಿವಿಧ ನಮೂನೆಯ 
ವರದಿ/ದಾಖಲೆ*ಗಳನ್ನು ಬರೆಯುವುದು ಶಿಕ್ಷಣದ ಅವಿಭಾಜ್ಯ ಅಂಗವಾಗಿದೆ. 
ವಿದ್ಯಾರ್ಥಿಯು ವ್ಯಕ್ತಿಯ, ವೃಂದದ ಅಥವಾ ಸಮುದಾಯದ ಜೊತೆಗೂಡಿ ಸಮಾಜ 
ಕಾರ್ಯ ಪ್ರಕ್ರಿಯೆಯಲ್ಲಿ ತೊಡಗಿದಾಗ ಅನೇಕ ವಿಷಯಗಳ ಹಾಗೂ ವಿಶಿಷ್ಠ ಘಟನೆ 
ಗಳೆ ಬಗ್ಗೆ ದಾಖಲೆಯನ್ನು ತಯಾರಿಸಬೇಕು. ಇದನ್ನು ಒಂದು "ಸಾಧನ? (೬೦೦1) 
ಎಂದೊ ಪರಿಗಣಿಸಲಾಗಿದೆ. ಅರ್ಥಿ/ಗಳ ಸಮಸ್ಯೆಗಳು « ಮನೋ-ಸಾಮಾಜಿಕ ' 
ಹಾಗೂ * ಆರ್ಥಿಕ' ಅಂಶಗಳನ್ನೊಳಗೊಂಡಿದ್ದು ಕ್ಲಿಷ್ಟವಾದವುಗಳಾಗಿರುವುದರಿಂದ 
ಅವುಗಳಿಗೆ ಸಂಬಂಧಪಟ್ಟಿ ಎಲ್ಲ ಮಾಹಿತಿಯನ್ನು ಜ್ಞ್ಯಾಸಕದಲ್ಲಿಟ್ಟು ಕೊಳ್ಳ ಲಾಗುವು 
ದಿಲ್ಲ ಎಂದೇ ಹೇಳಬಹುದು, ಆದುದರಿಂದ ಅಂಥ ಮಾಹಿತಿಯನ್ನೊಳಗೊಂಡ 
ದಾಖಲೆಯನ್ನು ತಯಾರಿಸುವುದು ಬಹಳ ಸಮಂಜಸ ಹಾಗೂ ಅನಿವಾರ್ಯ. 

ವಿದ್ಯಾರ್ಥಿಗಳು ತಯಾರಿಸಿದ ದಾಖಲೆಗಳು ಅನೇಕರಿಗೆ ವಿವಿಧ ರೀತಿಯಲ್ಲಿ ಉಪ 
ಯೋಗಕ್ಕೆ ಬರುತ್ತವೆ. ಮೊಟ್ಟ ಮೊದಲನೆಯದಾಗಿ, ಇವು ಇತರ ಕಾರ್ಯಕರ್ತರಿಗೆ/ 
ವಿದ್ಯಾರ್ಥಿಗಳಿಗೆ ಅವರ ಕಾರ್ಯಾಚರಣೆಯಲ್ಲಿ ನೆರವಾಗುತ್ತವೆ. ಉದಾಹರಣೆಗೆ, 
ಒಬ್ಬ ವಿದ್ಯಾರ್ಥಿಯು ಕ್ಷೇತ್ರಕಾರ್ಯ ಮಾಡುವಾಗ ಅದು ಕಷ್ಟಕರವೆನಿಸಿದರೆ, 
ಹೆಚ್ಚ-ಕಡವೆ ಅದೇ ರೀತಿಯ ಕ್ಷೇತ್ರಕಾರ್ಯದಲ್ಲಿ ತೊಡಗಿ ತಯಾರಿಸಿದ ದಾಖಲೆ 
ಯನ್ನು ಪರಿಶೀಲಿಸಿ ಅದರಿಂದ ಉಪಾಯವನ್ನು ಕಂಡುಕೊಳ್ಳ ಬಹುದಾಗಿದೆ ಇಂಥ 
: ದಾಖಲೆಗಳು ಸಂಶೋಧನೆಯಲ್ಲಿ ತೊಡಗಿದವರಿಗೂ, ಸಾಮಾಜಿಕ ಮತ್ತು ಸಮಾಜ 


-/ಸದಸ ಜಂ ವಿಶೇಷ 
* (1) ವರದಿ ಎಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ:/ಸದಸ್ಮನ ಅಥವಾ ರ್ಯ 
ಪಟನೆಯ ಬಗ್ಗೆ ಲಿಖಿತೆ ಅಥವಾ ಬೇರೆ ಮಾಧ್ಯಮದ ಮೂಲಕ ತಿಳಿಯುವುದು. ಇದು ಔಪಚಾರಿಕ 
( z ( [>] 
ವಾದ:ದು. 
ಇ ತ್ಕಾ ೨ ? 10 ಗತ್‌ ಕ್‌ನೆ ಉಫಾ 
(2) ದಾಖಲೆ ಎಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ/ಸದಸ್ಯನ ಅಥವಾ ವಿಶಿಷ್ಟ 
: ನಾತ್‌ ತಾ ವಾ 
Ww 


ಇ 
೧ 14.3 ಹ ಗ 
ಘಟನೆಯ ಬಗ್ಗೆ ಲಿಖಿತ ರೂಪದಲ್ಲಿ ವಿವರವನ್ನು ತಿಳಿಸುವುದು. ಇದೂ ಕೂಡ ಓಪಜಾರಿಕ 
11 
ಲಾ ತಾಗ ಹ 
ವಾದದ್ದು. 


7 


೯೮ ಮಾನವಿಕ ಕರ್ಣಾಟಕ 


ಕಲ್ಯಾಣ " ನೀತಿಗಳನ್ನು' ಹಾಗೂ " ಯೋಜನೆಯನ್ನು' ರೂಪಿಸುವವರಿಗೂ ಬಹಳ | 
ಉಪಯುಕ, ವಾಗಿವೆ. 

ಸಮಾಜಕಾರ್ಯ ಶಿಕ್ಷಣವು ಎರಡು ನಮೂನೆಯ ದಾಖಲೆಗಳನ್ನು ವಿದ್ಯಾರ್ಥಿ 
ಗಳಿಂದ ನಿರೀಕ್ಷಿಸುತ್ತದೆ. ಅವು ಯಾವುವೆಂದರೆ: (೧) ಸಂಕ್ರಿಸ್ತದಾಖಲೆ, ಮತ್ತು 
(೨) ವಿವರಣಾತ್ಮಕ: ದಾಖಲೆ. ಸಂಕ್ರಿಸ್ತ ದಾಖಲೆಯಲ್ಲಿ ವಿದ್ಯಾರ್ಥಿಯು ಒಂದು ' 
ದಿನದ ಕ್ಷೇತ್ರಕಾರ್ಯದಲ್ಲಿ ಏನು ಮಾಡಿದನು ಎಂಬುದರ ಬಗ್ಗೆಯಷ್ಟೇ ಇರುತ್ತದೆ. ' 
ಈ ದಾಖಲೆಯನ್ನು ಕ್ಷೇತ್ರಕಾರ್ಯದ ಮರುದಿನವೇ ಅವರವರ ಮೇಲ್ವಿಚಾರಕರಿಗೆ | 
ಸಲ್ಲಿಸುವರು, ವಿವರಣಾತ್ಮಕ ದಾಖಲೆಯಲ್ಲಿ ವಿದ್ಯಾರ್ಥಿಯು ಒಂದು ವಾರದ ಕ್ಷೇತ್ರ 
ಕಾರ್ಯದಲ್ಲಿ ಏನು ಮಾಡಿದನು ಎಂಬ ಬಗ್ಗೆ ವಿವರವಾಗಿ ಬರೆದು ಆತನ ಸಂಬಂಧಪಟ್ಟಿ 
ಮೇಲ್ವಿಚಾರಕರಿಗೆ ವಾರಕ್ಕೊಮ್ಮೆ ನಿಗದಿತ ದಿನದಂದು ಒಪ್ಪಿ ಸುವನು. ಇವುಗಳಲ್ಲದೆ 
ವ್ಯಕ್ತಿಗತ ಹಾಗೂ ವೃಂದಗತ: ಸಮ್ಮೇಳನಗಳ ಬಗ್ಗೆಯೂ ವರದಿ ಒಪ್ಪಿಸಬೇಕು. 
ದಾಖಲೆಗಳು ಬಹು ಮುಖ್ಯವಾದವು ಏಕೆಂದರೆ, ವಿದ್ಯಾರ್ಥಿಗಳಿಗೆ ಸಂಬಂಧ ಪಟ್ಟಂತೆ | 
ಕ್ಷೇತ್ರಕಾರ್ಯದ ಅಂತಿಮ ಮೌಲ್ಯಮಾಸನ ಮಾಡುವಾಗ ಈ ದಾಖಲೆಗಳು ಮಹತ್ವದ 
ಪಾತ್ರ ವಹಿಸುತ್ತವೆ ಇಂತಹ ದಾಖಲೆಗಳು ಮೇಲ್ವಿಚಾರಕನಿಗೆ ತನ್ನ ನಿದ್ಯಾರ್ಥಿಯು ' 
ಆತನ ಕ್ಷೇತ್ರ ಕಾರ್ಯದಲ್ಲಿ ಏನು ಮಾಡುತ್ತಿದ್ದಾನೆ ಎಂಬುದರ ಬಗ್ಗೆ ಪರಿಪೂರ್ಣವಾದ 
ಮಾಹಿತಿಯನ್ನು ಒದಗಿಸುತ್ತವೆ, ದಾಖಲೆಗಳನ್ನು ಬರೆಯುವುದು ಅಷ್ಟು ಸುಲಭ ' 
ವಲ್ಲ; ಅದಕ್ಕಾಗಿ ಹೆಚ್ಚು ಕಾಲವನ್ನು ವ್ಯಯಮಾಡಬೇಕಾಗುತ್ತದೆ. ಅಂದಹಾಗೆ ' 
ದಾಖಲೆಗಳನ್ನು ಬರೆಯುವ ಸಾಮರ್ಥವನ್ನು ಬೆಳಸಿಕೊಳ್ಳಬೇಕು. ಆದಕಾರಣ ' 
ವಿದ್ಯಾರ್ಥಿಗೆ ನಾನು ಏನು ಮಾಡುತ್ತಿದ್ದೇನೆ ಎಂಬುದರ ಸ್ಪಷ್ಟ ಕಲ್ಪನೆ ಇರಬೇಕು. 
ವಿದ್ಯಾರ್ಥಿಗಳಿಗೆ ತಾವು ಬರೆದ ದಾಖಲೆಗಳನ್ನು ಪದೇ ಪದೇ ಅಧ್ಯಯನ ಮಾಡಲು 
ಸಂಬಂಧಪಟ್ಟ ಮೇಲ್ವಿಚಾರಕರು ಸಲಹೆ ಕೊಡಬೆ:ಕು. ಇದರಿಂದ ಅವರಿಗೆ ' 
ವಿ್ಲೇಷನಾತ್ಮಕ ಮತ್ತು ಸಂಪೂರ್ಣ ಮಾಹಿತಿಯನ್ನೊಳಗೊಂಡ ದಾಖಲೆಗಳನ್ನು 
ಸಿದ್ಧಪಡಿಸಲು ಬಹಳ ಅನುಕೂಲವಾಗುವುದು. ಸಮಾಜಕಾರ್ಯ ಶಿಕ್ಷಣ ಸಂಸ್ಥೆ ಗಳು | 
ಕ್ಷೇತ್ರ ಕಾರ್ಯಕ್ಕೆ ಸಂಬಂಧಪಟ್ಟಿ ರೂಪು-ರೇಖೆಗಳನ್ನು ಸಿದ್ಧ ಪಡಿಸಿ ವಿದ್ಯಾರ್ಥಿಗಳಿಗೆ 4 
ಕ್ಷೇತ್ರಕಾರ್ಯ ಪ್ರಾರಂಭಿಸುವ ಮೊದಲೇ ಅವುಗಳನ್ನು ಒದಗಿಸಲಾಗುವುದು, ಈ ' 
ರೂಪು-ರೇಖೆಗಳ ಪ್ರಕಾರ ವಿದ್ಯಾರ್ಥಿಗಳು ಕ್ಷೇತ್ರಕಾರ್ಯವನ್ನು ಸಂಬಂಧ_ 

ಮೇಲ್ವಿಚಾರಕರ ಮಾರ್ಗದರ್ಶನದಲ್ಲಿ ಮುಂದುವರೆಸುವರು. 


ಸಮಾಜಕಾರ್ಯ ವಿಧಾನಗಳು ಹಾಗೂ ದಾಖಲೆ 
(ಅ) ವ್ಯಕ್ತಿಗತ ಸಮಾಜಕಾರ್ಯದಲ್ಲ ದಾಖಲೆ 
ಗಾರ್ಡನ್‌ ಹ್ಯಾಮಿಂಲ್‌ಟನ್‌ರವರು ಹೇಳಿರುವ ಪ್ರಕಾರ ದಾಖಲೆಗಳನ್ನು 
ಸಿದ್ಧಪಡಿಸಬೇಕಾದಕೆ ವ್ಯಕ್ತಿಗೆ ಸಂಬಂಧಪಟ್ಟಿ ಎಲ್ಲ ರೀತಿಯ " ಮನೋ- ಸಾಮಾಜಿಕ ? 


ಪ 


ಸಮಾಜಕಾರ್ಯ ಹಾಗೂ ಕ್ಷೇತ್ರಕಾರ್ಯ ದಾಖಲೆ ೯೯ 


ಹಾಗೂ ಇತರೆ ಅಂಶಗಳನ್ನೊಳಗೊಂಡ ಸಶ್ಯಾಂಶಗಳನ್ನು ಸಂಗ್ರಹಿಸುವುದು ಬಹಳ 
ಮುಖ್ಯ, ವಿದ್ಯಾರ್ಥಿಯು ಅರ್ಥಿಯ "ಗುರುತಿನ-ಮಾಹಿತಿಯಾದಂಥ ಹೆಸರು, 
ವಿಳಾಸ, ಲಿಂಗ, ಧರ್ಮ, ವಯಸ್ಸು, ಮಾತೃಭಾಷೆ, ತಂದೆ-ತಾಯಿಯ ಹೆಸರು, 
ವಿಳಾಸ- ಮುಂತಾದ ವಿವರಗಳನ್ನು ಸಂಗ್ರಹಿಸಬೇಕು, ಮೇಲೆ ಕಾಣಿಸಿದ "ಗುರುತಿನ. 
ಮಾಹಿತಿಯನ್ನು ಹೊಂದಿದನಂತರ ಆರ್ಥಿಯ ಶಾರೀರಿಕ ಬಾಹ್ಯ ಗುಣಲಕ್ಷಣಗಳಾದ 
ಬಣ್ಣ, ಎತ್ತರ, ಭಾರ, ಗುರುತಿನ-ಚಿನ್ನೆ ಗಳು, ಇತ್ಯಾದಿ ಅಂಶಗಳೊಂದಿಗೆ ಆತ/ಆಕೆಯ 
ಕುಟುಂಬ-ರಚನೆಯ ಬಗೆಗೂ ಅಧ್ಯಯನ ಮಾಡಿ ದಾಖಲೆಮಾಡಿಕೊಂಡಿರಬೇಕು, 
ಇದಲ್ಲದೆ, ಅರ್ಥಿಯು ಸಂಸ್ಥೆಯ ಸಿಬ್ಬಂದಿ, ಇತರ ಅರ್ಥಿಗಳು, ಸಹಪಾಠಿಗಳು 
ಶಾಲಾ-ಕಾಲೇಜಿನ ಆಧ್ಯಾಪಕ ವರ್ಗ (ಅರ್ಥಿ ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದರೆ), 
ಸ್ನೇಹಿತರು, ಕುಟುಂಬ ಸದಸ್ಯರು, ಸಂಬಂಧಿಗಳು ಹಾಗೂ ನೆರೆಹೊರೆಯವರೊಂದಿಗೆ 
ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ದಾನೆ/ಳೆ ಎಂಬುದರ ಬಗ್ಗೆ ವಿವರವಾಗಿ 
ವಿಚಾರಿಸಿ ದಾಖಲೆ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಯು "ಅರ್ಥಿಯ ಕುಟುಂಬ 'ಕೈ 
ಭೇಟಕೊಟು, ಕುಟುಂಬ ಸದಸ್ಯರಿಂದ ಆತನ ಹಿನ್ನೆಲೆಯ ಬಗ್ಗೆ ವಿಚಾರಿಸಿ ದಾಖಲೆ 
ಮಾಡುವುದೂ ಸಹ ಮುಖ್ಯವಾದುದು. ಏಕೆಂದರೆ ಅರ್ಥಿ ಮೊದಲ ಸಂದರ್ಶನ ಕಾಲ 
ದಲ್ಲಿ ಒದಗಿಸಿದ ಮಾಹಿತಿಯನ್ನು ವಿದ್ಯಾರ್ಥಿಯು " ಛೇದಕ-ಸರೀಕ್ಷೆ' (cross- 
examination) ಗುರಿಪಡಿಸುತ್ತಾನೆ, ತ ಪರೀಕ್ಷೆಯಿಂದ ಅರ್ಥಿಯು ಕೊಟ್ಟಿರುವ 
ಮಾಹಿತಿಯಲ್ಲಿ ಯಾವುದು ಸ ಸತ್ಯ ಹಾಗೂ ಅಸತ್ಯ ಎಂಬುದನ್ನು ಸ್ಪ ನ್ಟ ವಾಗಿ 'ಳಿದು 
ಕೊಳ್ಳ ಲು ಅನುಕೂಲವಾಗುವುದು. 
ಮೇಲೆ ನಮೂದಿಸಲ್ಪಟ್ಟಿ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ದಾಖಲೆಯನ್ನು 

ತಯಾರಿಸಿದಮೇಲೆ ಅರ್ಥಿಯ ಸಮಸ್ಯೆ ಯಾವ ಸ ರೂಪದ್ದು ಎಂಡು ಗ:ರುಕಿಸ:ವುದು 

ಅಷ್ಟು ಕಷ್ಟಕರವಲ್ಲ. ಇದನ್ನು ನಾವು " ಕೋಗನಿದಾನ' (Diagnosis) ಎಂದು 
ಕರೆಯುತ್ತೆ ಸೆ ಸಾಮಾನ್ಯವಾಗಿ ವಿದ್ಯಾರ್ಥಿಗೆ ಮೇಲ್ವಿಚಾರಕರು ಆರ್ಥಿಯ ಬಗ್ಗೆ 
ie ಸಂಕ್ಷೇಪ-ವರದಿ ”ಯನ್ನು ತಯಾರಿಸಲು ಹೇಳುವರು. ಇಂಥ" ಸಂಕ್ಷೇಪ- ವರದಿ” 
ಯಲ್ಲಿ ವಿದ್ಯಾರ್ಥಿಯು ಚಳಿಯ ಬಗೆಗಿನ ಎಲ್ಲ ಮಾಹಿತಿಯನ್ನು ನಮೂದಿಸ ಸುವನು, 
. ಅರ್ಥಿಯ ಸಮಸ ಯ ಸ್ವರೂಸಕ್ಕನುಗುಣವಾಗಿ ಯಾವ ಚಿಕಿತ್ಸಾಕ್ರಮವನ್ನು /ಗಳನ್ನು 
ಅನುಸರಿಸಬೇಕು ಚ? ಬಗ್ಗೆ ಯೋಜನೆಯನ್ನು ವಿದ್ಯಾ ರ್ಥಿಯು ಮೇಲ್ವಿಚಾರಕರ 
ಮಾರ್ಗದರ್ಶನದಲ್ಲಿ ರಾಪಿಸುವನು, ನಂತರ ಅಂಥ “« ಚಿಕಿತ್ಸಾ-ಕ್ರಮ 'ವನ್ನು 
ವಿದ್ಯಾರ್ಥಿಯು ಅನುಷ್ಕಾ ನಗೊಳಿಸಬೇಕು. ಅಂದಹಾಗೆ ವಿದ್ಯಾರ್ಥಿಯು ನರ್ಧಿಯನ: ಲ 
ಮೊಟ್ಟ ಮೊದಲು ಭೇಟಯಾದಾಗಿನಿಂದ ಪ ಪ್ರಕ್ರಿಯೆಯನ್ನು ಅಂತ್ಯಗೊಳಿಸ: ವತನಕ 
ಎಲ್ಲ ಉಪಯುಕ್ತ ಮಾಹಿತಿಯನ್ನು ಜಾಫರ ಮಾಡಬೇಕು. 


೧೦೦ ಮಾನವಿಕ ಕರ್ಣಾಟಕ 


ವೃಂದಗತ ಸಮಾಜಕಾರ್ಯದಲ್ಲ ದಾಖಲೆ ; 


ವೃಂದಗತ ಸಮಾಜಕಾರ್ಯವೂ, ವ್ಯಕ್ತಿಗತ ಸಮಾಜಕಾರ್ಯದಂತೆ ಸಮಾಜ ತ 


ಕಾರ್ಯದ ಒಂದು ಮೂಲ ವಿಧಾನವಾಗಿದೆ. ಇಲ್ಲಿ ವಿದ್ಯಾರ್ಥಿಯು ಪ್ರತಿಯೊಬ್ಬ 


ವೃಂದದ ಸದಸ್ಯನ ಬಗೆಗೂ " ಸಂಕ್ಷಿಪ್ತ -ಓಪ್ಪಣಿ 'ಯನ್ನು ತಯಾರಿಸುವುದು ಆತನ 


ಕರ್ತವ್ಯ. ಈ " ಸಂಕ್ಷಿಸ್ತ-ಓಪ್ಪಣಿ 'ಯಲ್ಲಿ ಸದಸ್ಯರ ಹೆಸರುಗಳು, ವಯಸ್ಸು, 
ವಿದ್ಯಾಭ್ಯಾಸಮಟ್ಟ, ಕುಟಂಬದ ವಾತಾವರಣ, ಇತ್ಯಾದಿ ಅಂಶಗಳನ್ನೊಳಗೊಂಡಿರು 
ತ್ರಜಿ, ವೃಂದದ ಸದಸ್ಯರನ್ನು ಹೇಗೆ ಆರಿಸಿಕೊಳ್ಳ ಲಾಯಿತು ಎಂಬುದನ್ನೂ ಕೂಡ 
ವಿವರವಾಗಿ ದಾಖಲಿಸಬೇಕು. ವೃಂದದ " ಕಾರ್ಯಕ್ರಮ/ಗಳನ್ನು ' ಕಾರ್ಯ 
ಕ್ರ ಮಾಭಿವೃದ್ಧಿ ಯಾಧಾರದ ಮೇಲೆ ಅನುಷ್ಕಾನಗೊಳಿಸಬೇಕು. ವೃಂದಗತ ಸಮಾಜ 
ಕಾರ್ಯದಲ್ಲಿ ` ಕಾರ್ಯಕ್ರಮಾಭಿವೃದ್ಧಿ' ಹಾಗೂ ಅದರ ಅನುಷ್ಕಾನ ಬಹು ಮುಖ್ಯ 


ವಾದವು. ಕಾರ್ಯಕ್ರಮ ನಡೆಯುವಾಗ ವಿದ್ಯಾರ್ಥಿಯು ಬಹಳ ಸೂಕ್ಷ್ಮವಾಗಿ 


ಪ್ರತಿಯೊಬ್ಬ ವೃಂದ ಸದಸ್ಯನ ಚಲನ-ವಲನಗಳ ಬಗ್ಗೆ ನಿಗಾ ಇಟ್ಟಿರಬೇಕು. 
ಪ್ರತಿಯೊಬ್ಬನೂ ಹೇಗೆ ಕಾರ್ಯಕ್ರವ:ದಲ್ಲಿ ಭಾಗವಹಿಸುತ್ತಾ ನೆ ಹಾಗೂ ಆತನ ಮತ್ತು 
ಇತರ ಸದೆಸ್ಯರ ನಡುವೆ ಇರುವ " ಪಾರಸ್ಪರಿಕ-ಕ್ರಿಯೆ > (Interaction) ಎಂಥದ್ದು 
ಎಂಬುದನ್ನೂ ಕೂಡ ಗಮನಿಸಿ ದಾಖಲೆಯನ್ನು ಸಿದ್ಧಪಡಿಸಬೇಕು ಸದಸ್ಯರಲ್ಲಿ 
ಯಾರಾದರೂ ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿಲ್ಲ ಎಂದು ಕಂಡು 
ಬಂದಾಗ, ಅಂಥವರನ್ನು " ವ್ಯಕ್ತೀಕರಣ' ಕ್ಕೊಳಪಡಿಸಿ ಸೂಕ್ತ ಕ್ರಮವನ್ನು ತೆಗೆದು 
ಕೊಂಡು ತಿದ್ದುವುದು ವಿದ್ಯಾರ್ಥಿಯ ಕರ್ತವ್ಯ ಹಾಗೂ ಇದರ ಬಗೆಗಿನ ವಿಷಯಗಳನ್ನು 


ದಾಖಲೆಯಲ್ಲಿ ಸೇರಿಸುವುದನ್ನು ಮರೆಯಬಾರದು. 


ಸಮುದಾಯ ಕಾರ್ಯ/ಸಂಘಟನೆಯಲ್ಲಿ ದಾಖಲೆ : 

ಈ ವಿಧಾನವು ಸಮುದಾಯದ ಜನರು ಅನುಭವಿಸುತ್ತಿರುವ ಸಂಕಷ್ಟ 
ಗಳನ್ನು ಪ್ರಮುಖವಾಗಿ ದೃಷ್ಟಿಯಲ್ಲಿಟ್ಟುಕೊಂಡು ಅವುಗಳ ಪರಿಹಾರ ಮಾರ್ಗವನ್ನು/ 
ಗಳನ್ನು ಕಲ್ಪಿಸಿ, ಅನುಷ್ಠಾನಗೊಳಿಸುತ್ತದೆ. ವಿದ್ಯಾರ್ಥಿಯ ಈ ವಿಧಾನದಡಿಯಲ್ಲಿ 
ಕೆಲಸಮಾಡಬೇಕಾದರೆ ಸಮ:ದಾಯದ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಬೇಕು. 
ಮುಖ್ಯವಾಗಿ ಅದರ ಭೌಗೋಳಿಕ, ಸಾಮಾಜಿಕ, ಆರ್ಥಿಕ, ಸಾಂಸ್ಕ್ರತಿಕ, ಶೈಕ್ಷಣಿಕ, 
ರಾಜಕೀಯ, ಭೂ-ವಿಂಗಡನೆ, ಸಂವಹನ, ಸಾರಿಗೆ, ಆರೋಗ್ಯ, ಪಶುಸಂಗೋಪನೆ, 
ವ್ಯವಸಾಯ, ಕರಕುಶಲ, ಸಣ್ಣಪ್ರಮಾಣದ ಕೈಗಾರಿಕೆಗಳು ಹಾಗೂ ಸಾಮಾಜಿಕ 
ಸೇವಾ ಸಂಸ್ಥೆಗಳ ಬಗ್ಗೆ ಕೂಲಂಕಷವಾಗಿ ಸಂಗ್ರಹಿಸಿ ದಾಖಲೆಯನ್ನು ಸಿದ್ಧ ಪಡಿಸ 
ಬೇಕು. ಇದರ ಜೊತೆಗ, ಸಮುದಾಯದಲ್ಲಿನ ಬೇಡಿಕೆಗಳೇನೆಂಬುದನ್ನು ಪತ್ತೆ ಮಾಡಿ 
ಅವುಗಳ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಿದ ಮೇಲೆ ಅವುಗಳ ಪರಿಹಾರಕ್ಕೆ ಎಂಥ 
"ಕಾರ್ಯಕ್ರಮ' ಸೂಕ್ತವಾದುದು ಎಂದು ತಿಳಿದುಕೊಳಬೇಕು, ನಂತರ "ಕಾರ್ಯ 


ಸಮಾಜಕಾರ್ಯ ಹಾಗೂ ಕ್ಷೇತ್ರಕಾರ್ಯ ದಾಖಲೆ ೧೦೧ 


ಕ್ರಮ-ಯೋಜನೆ'ಯನ್ನು ರೂಪಿಸಿ, ಅನುಷ್ಠಾನಗೊಳಿಸಬೇಕು. ವಿದ್ಯಾರ್ಥಿಯ ಈ 
ಪ್ರಕ್ರಿಯೆಯ ವಿವಿಧ ಸ್ಥರದಲ್ಲಿ ಸಮುದಾಯದ ಜನರು ತಮ್ಮ ಬೇಕು ಬೇಡಿಕೆಗಳನ್ನು 
ಈಡೇರಿಸಿಕೊಳ್ಳು ವುದರಲ್ಲಿ ಯಾವ ರೀತಿ ಭಾಗವಹಿಸುತ್ತಿದ್ದಾರೆ. ಎಂಬುದನ್ನು 
ಪರಾಮರ್ಶಿಸಿ ದಾಖಲೆಯನ್ನು ತಯಾರಿಸಬೇಕು. ಅಂದಹಾಗೆ ಯಾರಾದರೂ ಸಕಾರಣ 
ವಿಲ್ಲದೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಿಲ್ಲದಿದ್ದರೆ ಅಥವಾ ಆದಕ್ಕೆ ಅಡ್ಡಿ ಯೊಡ್ಡು 
ತ್ತಿದ್ದರೆ, ಅಂಥವರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ಸಕ್ರಿಯವಾಗಿ ಭಾಗವಹಿಸು 
ವಂತೆ ಮಾಡಬೇಕಾದುದು ವಿದ್ಯಾರ್ಥಿಯ ಕರ್ತವ್ಯದಲ್ಲೊಂದು, ಇಂತಹ ಘಟನೆಗಳ 
ಬಗ್ಗೆ ಯಂತೂ ವಿದ್ಯಾರ್ಥಿಯ ಕೂಲಂಕಸವಾಗಿ ದಾಖಲೆ ಬರೆಯಬೇಕು. 


ನಮೂನೆಗಳು ಹಾಗೂ ತತ್ವಗಳು ; 


ಕ್ಷೇತ್ರಕಾರ್ಯಕ್ಕೆ ಸಂಬಂಧಿಸಿದಂತೆ ಎರಡು ನಮೂನೆಯ ದಾಖಲೆಗಳನ್ನು 
ವಿದ್ಯಾರ್ಥಿಯು ಬರೆದು, ಸಿದ್ಧ ಪಡಿಸಬೇಕಾಗುವುದು, ಅವು ಯಾವುವೆಂದರೆ : 
(೧) ವೃತ್ತಾಂತ ದಾಖಲೆ (1೩೯೩೦೪೮ Form) ಮತ್ತು ಸಂಕ್ಷೇಪ ದಾಖಲೆ 
(Summary Form). ವೃತ್ತಾಂತ ದಾಖಲೆಯಲ್ಲಿ ವಿದ್ಯಾರ್ಥಿಯು, ಆರ್ಥಿ/ 
ವೃಂದ/ಸಮುದಾಯ ಹಾಗೂ ಆತನ ನಡುವೆ ನಡೆದ ಸಂಭಾಷಣೆ ಹಾಗೂ ಇತರ 
ಘಟನೆಗಳ ಬಗ್ಗೆ ಹೆಚ್ಚು-ಕಡಮೆ ಯಥಾವತ್ತಾಗಿ ಪ್ರಸ್ತಾನಿಸುವನು. ವಿದ್ಯಾರ್ಥಿಯು 
ಅರ್ಥಿಯ/ಸದಸ್ಯರ ಭಾವನೆಗಳನ್ನು (ಅವರ ಶಾರೀರಿಕ ಬದಲಾವಣೆಯಿಂದ) ಅರ್ಥ 
ಮಾಡಿಕೊಳ್ಳ ಬೇಕಾದರೆ, ಇಂಥ ದಾಖಲೆಯು ಬಹಳ ಉಪಸಯುಕ್ತವಾಗುವುದು 
ಎಂದು ಬೇಕಿ ಹೇಳಬೇಕಾಗಿಲ್ಲ. ಒಟ್ಟಿನಲ್ಲಿ ಎಲ್ಲ ನಮೂನೆಯ ದಾಖಲೆಗಳನ್ನು ' 
ಸಂದರ್ಭಕ್ಕನುಗುಣವಾಗಿ ಬರೆಯುವುದನ್ನು ವಿದ್ಯಾರ್ಥಿಯು ಕಲಿಯಬೇಕು, 

ಇನ್ನು ದಾಖಲೆಯನ್ನು ಬರೆಯುವಾಗ ಸಾಮಾನ್ಯವಾಗಿ ಗಮನದಲ್ಲಿಟ್ಟುಕೊಳ್ಳೆ 
ಬೇಕಾದ ತತ್ತ್ವಗಳ ಬಗ್ಗೆ ಹೇಳಬೇಕೆಂದರೆ, ಕೆಳಗೆ ಕಾಣಿಸಿದವು ಬಹಳ ಮುಖ್ಯ 
ವಾದುವು. ಅವು ಯಾವುವೆಂದರೆ: (೧) ಆಯ್ಕೆ ತತ್ತ್ವ--ಇದರ ಅರ್ಥ 
ವಿದ್ಯಾರ್ಥಿಯು ಆತನ ಹಾಗೂ ಅರ್ಥಿ/ಸದಸ್ಯರ ನಡುವೆ ನಡೆದ ಎಲ್ಲ ಮಾತುಗಳನ್ನು 
ಕೇಳುವಷು, ಸಹನಶೀಲತೆಯನ್ನು ಹೊಂದಿರಬೇಕು. ನಂತರ ವಿದ್ಯಾರ್ಥಿಗೆ ಬೇಕಾದ 
ಮಾಹಿತಿಯನ್ನಷ್ಟೇ ಗಮನದಲ್ಲಿಟ್ಟು ಕೊಂಡು ದಾಖಲೆಯನ್ನು ಶಯಾರಿಸಬೇಕಾಗು 
ವುದು; (೨) ವಾಚನೀಯ ತತ್ತ ವಿದ್ಯಾರ್ಥಿಯು ಬರೆದ ದಾಖಲೆಯನ್ನು ಬೇರೆ 
ಯವರು ಒದಿ, ಅರ್ಥಮಾಡಿಕೊಳ್ಳುವಂತಿರಬೇಕು; (೩) ಭರವಸೆಯ ತತ್ತ 
ಅರ್ಥಿ/ಸದಸ್ಯರಿಂದ ಸಂಗ್ರ ಹಿಸಿದ ಮಾಹಿತಿಯನ್ನು ಗುಪ್ತವಾಗಿಡಬೇಕಾದ:ದು 
ವಿದ್ಯಾರ್ಥಿಯ ಕರ್ತವ್ಯದಲ್ಲೊಂದು. ಅಂಥ ಮಾಹಿತಿಯನ್ನು ಯಾವ ಕಾರಣಕ್ಕೂ 
ಬಹಿರಂಗಸಡಿಸಬಾರದು ; (೪) ಒಪ್ಪಿಗೆಯ ತತ್ತ್ವ--ನಿದ್ಯಾರ್ಥಿಯು ಬರೆದ 
ದಾಖಲೆ ವಾಸ್ತವಿಕತೆಯಿಂದೆ ಕೂಡಿದ್ದು, ಒಪ್ಪಿಗೆಗೆ ಅರ್ಹವಾಗಿರಬೇಕು; ಮತ್ತು 


೧೦೨ ಮಾನವಿಕ ಕರ್ಣಾಟಕ 


(೫) ವಿದ್ಯಾರ್ಥಿಯು ತನ್ನ ದಾಖಲೆಯನ್ನು ಪ್ರಕ್ರಿಯೆಗೆ ಅನುಗುಣವಾಗಿ 
ಬದಲಾಗಿಸಲು ಅವಕಾಶವಿರಬೇಕು. 


ಉಪಸಂಹಾರ  : 

ಒಟ್ಟಿ ನಲ್ಲಿ ಹೇಳಬಹುದಾದರೆ, ದಾಖಲೆಯು ವಿದ್ಯಾರ್ಥಿಗೆ ಹಾಗೂ ಮೇಲಿ 
ಚಾರಕರಿಗೆ ples ದಿಕ್ಸೂಚಿ ಇದ್ದ ಂತೆ. ದಾಖಲೆಗಳು ಇತರರಿಗೆ ಬಹಳ nu 
ವಾಗಿವೆ. ವಿದ್ಯಾರ್ಥಿಯು ದಾಖಕೆ ಬರೆಯುವಾಗ ಮೇಲೆ ಕಾಣಿಸಿದ ಎಲ್ಲ ವಿಷಯ 
ಗಳನ್ನು ಗಮನ ನಲ್ಲಿಟ್ಟು ಕೊಳ್ಳ ಬೇಕು ಹಾಗೂ ಉಪಯೋಗಿಸುವ ಭಾಷೆ ಬಹಳ 
ಚೊಕ್ಕವಾಗಿದ್ದು ಮ ಸ್ಪಷ್ಟತೆಯಿಂದ ಕೂಡಿರಬೇಕು. ಅಂದ ಹಾಗೆ, ನಾವು ಇಲ್ಲಿ 
ಇನ್ನೊ ಂದು ಅಂಶವನ್ನು ಗಮನದಲ್ಲಿಟು ೨, ಕೊಳ್ಳ ಬೇಕಾಗುತ್ತ ಜಿ. ಅದೇನೆಂದರೆ, 
ವೃತ್ತಿ ನರ ಸಮಾಜಕಾಯಹಲ ಇತ್ತಿ ಜಿಕ ಹೊಸ ದೃಷ್ಟಿ ಕೋನವಾದ * ಸಮಗ್ರ 
ಮಾರ್ಗ' (Unitary -Approach)ವೇ ಆಗಿದೆ. ಣೆ ಹೊಸ ದೃಷ್ಠಿ ಕೋನದ 
ಪ್ರಕಾರ ಎಲ್ಲ ವಿದಧ ಸಮಾಜಕಾರ್ಯ ವಿಧಾನಗಳನ್ನು ಯಾವ 
ಪರಿಸರದ ಸಮಸ್ಯೆ ಗಳನ್ನು ಬಗೆಹರಿಸಲು ಉಪಯೋಗಿಸುವುದು. (ಉದಾ ; ಒಂದು 
ET, ಸಮಸ್ಯೆಗಳು), ಅದರಂತೆಯೇ ಎಲ್ಲ ನಮೂನೆಯ ದಾಖಲೆಗಳನ್ನು 
ಸಿದ್ಧ ಪಡಿಸಲು ಸೂಕ್ತ ಅನುಭವವನ್ನು ಪಡೆಯುವುದು ವಿದ್ಯಾರ್ಥಿಗಳಕರ್ತವ್ಯ. 


ಉಪಯುಕ್ತ ಗ್ರಂಥಗಳು ಹಾಗೂ ಲೇಖನಗಳು: 


1. Gangrade ಓ. D. Community Organization in India 
1966 Asia Publishing House, Bombay 
2. Konopka G. Group Work in the Institutions: A 
1954 Modern Challenges, Associate Press, 
New York 
3. Hamilton G. Theory and Practical of Social Case 
1951 Work, Columbia University Press, 
New York 
4. Trecker 11. ೫. Social Group Work: Principles and 
1955 Practice, Associate Press, New York 
ಎ ಚಂದ್ರಶೇಖರಪ್ಪ ಎಂ.ಎಸ್‌. ಕ್ಷೇತ್ರಕಾರ್ಯ: 'ಪರಿಕಲ್ಪನೆ ಹಾಗೂ ಸಮಸ್ಯೆ 
1984s ಗಳು, ಮಾನವಿಕ ಕರ್ನಾಟಕ, ಸಂಪುಟ, 14, 
ಸಂಚಿಕೆ 4, ಮೈಸೂರು ವಿಶ್ವವಿದ್ಯಾನಿಲಯ, 
ಮೈಸೂರು 
6. ಚಂದ್ರಶೇಖರಪ್ಪ ಎಂ.ಎಸ್‌, ಕ್ಷೇತ್ರ ಕಾರ್ಯ ಹಾಗೂ ಸಮಾಜಕಾರ್ಯ 
1987 ಮಾನವಿಕ ಕರ್ನಾಟಕ, ಸಂಪುಟ 17, ಸಂಚಿಕೆ 


4, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


ಕೆ.ಸಂ, ೩೧೪೫೨. -ಎಂಯುಪಿಎಂ---೪೨೫ ಪ್ರತಿಗಳು. ೨೮-೮-೯೦ 


4 ಕೆ ಕ್ಕ ಕಾತ್‌ 
; ಟ್‌ PY 
¥ ತೆ [1 ಬ 1 
ಗ್ಯ ‘ + 
eT 
| 1 
ತ ¥ 
y [3 ಕ 
] 7 
fy 
ಹ 2 oN 
¥ 
ಈ ದ ತ 0 
(ತ್ತ 
ಈ. | 
Mf ಸ ಟ್ಟ 
4 
* Jk py ನ - 
3 
ಕೆ 1 ವ 
& 
? 
ಆ K 
f ಕ 
| 1 ಸ 
ನಾ 
| ಇತ ಫ್‌) 
| } 
| 
1 
4 pS ಆ 
« 
1 
ಇ: ಹ 
1 
4 
ಈ 
_ yy A 
¥ 
ಈ 
` 
ತ 8 


ಮೈಸೂರು ವಿಶ್ವವಿದ್ಯಾನಿಲಯದ ಕ್ರೈಮಾಸಿಕಗಳು 


3% ಪ್ರಬುದ್ಧ ಕರ್ಣಾಟಕ 


೫% ಮಾನವಿಕ ಕರ್ಣಾಟಕ 
¥ ವಿಜ್ಞಾನ ಕರ್ಣಾಟಕ 


ವಾರ್ಷಿಕ ಚಂದಾ 


(ಪ್ರತಿಯೊಂದಕ್ಕೂ ಅಂಜಿ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ೨.೬. ಐದು ರೂಪಾಯಿ i 
ಇತರರಿಗೆ .... ಹತ್ತು ರೂಪಾಯಿ 
ಸಂಸ್ಥೆಗಳಿಗೆ ಎ ಹದಿನ್ಸೆದು ರೂಪಾಯಿ 
(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 
ನಿರ್ದೇಶಕರು 
« ಪ್ರಸಾರಾಂಗ? 


ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


